


ಉತ್ತರ ಕನ್ನಡ ಜಿಲ್ಲೆಯ ಸಾಂಸ್ಕೃತಿಕ ಸಂಕಥನ 


(ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೀಯ ಭಾಷಣ 
- ಜೊಯಿಡಾ ಮಾರ್ಚ--೧೨, ೧೩, ೨೦೦೫) 


ಉತ್ತರ ಕನ್ನಡ ಜಿಲ್ಲೆಯ ಗಡಿ ತಾಲೂಕಾದ ಜೊಯಿಡಾದಲ್ಲಿ ನಡೆಯುತ್ತಿರುವ ೧೨ನೇ ಜಿಲ್ಲಾ 
ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಉದ್ಭಾಟಿಸಲೆಂದು ಆಗಮಿಸಿರುವ ಕರ್ನಾಟಕ ಸರ್ಕಾರದ 
ವಿಜ್ಞಾನ-ತಂತ್ರಜ್ಞಾನ ಮತ್ತು ಚಿಕ್ಕ ಉಳಿತಾಯ ಇಲಾಖೆಗಳ ಮಾನ್ಯ ಸಚಿವರೂ ಜನಪರ 
ಹೋರಾಟಗಾರರೂ ಆದ ಬಸವರಾಜ ಹೊರಟ್ಟಿಯವರೆ, 

ಈ ಸಮಾರಂಭದಲ್ಲಿ ಸ್ಮರಣ ಸಂಚಿಕೆ ಹಾಗೂ ಹೊಸ ಪುಸ್ತಕಗಳನ್ನು ಬಿಡುಗಡೆಮಾಡಲೆಂದು 
ಆಗಮಿಸಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಸಮಿತಿಯ ಅಧ್ಯಕ್ಷರಾದ ಪ್ರೊ. ಚಂದ್ರಶೇಖರ ಪಾಟೀಲ 
ಅವರೆ, 

ಪುಸ್ತಕ ಮಳಿಗೆಗಳ ಉದ್ಭಾಟಕರಾಗಿ ಆಗಮಿಸಿರುವ ಮಾನ್ಯ ಶಾಸಕರಾದ ಮೋಹನ 
ಶೆಟ್ಟಿಯವರೆ, 

ವಸ್ತುಪ್ರದರ್ಶನಗಳ ಉದ್ಭಾಟಕರಾಗಿ ಆಗಮಿಸಿರುವ ಮಾನ್ಯ ವಿಧಾನ ಪರಿಷತ್‌ ಸದಸ್ಯರಾದ 
ಶ್ರೀಮತಿ ಶುಭಲತಾ ಅಸ್ನೋಟಿಕರ ಅವರೆ, 

ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಎಲ್ಲಜನ ಪ್ರತಿನಿಧಿಗಳೆ, 

ಮಾನ್ಯ ಜಿಲ್ಲಾಧಿಕಾರಿಗಳಾದ ರಿತೇಶಕುಮಾರ ಸಿಂಗ್‌ ಅವರೆ, 

ಜಿಲ್ಲಾ ಪಂಚಾಯತ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಎಚ್‌.ಜಿ. ಶಿವಾನಂದ 
ಮೂರ್ತಿಯವರೆ, 

ಮಾನ್ಯ ಜಿಲ್ಲಾಪೋಲೀಸ್‌ ವರಿಷ್ಠಾಧಿಕಾರಿಗಳೆ, 

ಹಿಂದಿನ ಜಿಲ್ಲಾಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಸಾಹಿತಿ ಶಾ.ಮಂ. ಕೃಷ್ಣರಾಯ ಅವರೆ, 


ಈ ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಮಾನ್ಯ ಶಾಸಕ ಗಂಗಾಂಧರ ಭಟ್‌ ಅವರೆ, 
ಕಾರ್ಯಾಧ್ಯಕ್ಷರಾದ ಮಾನ್ಯ ಕೆ.ಕೃಷ್ಣಪ್ಪ ಪೂಜಾರಿ ಅವರೆ, ಪ್ರಧಾನ ಕಾರ್ಯದರ್ಶಿಗಳಾದ 
ಎನ್‌.ಸಿ. ದ್ಯಾಬೇರಿ ಅವರೆ, ಸ್ವಾಗತ ಸಮಿತಿಯ ಪ್ರಮುಖ ಸದಸ್ಯರುಗಳಾದ ಮಾನ್ಯ ವಿಲಾಸ ನಾಯ್ಕ 
ಮಾನ್ಯ ದಿವ್ಯಾನಿ ಗಾವಡ, ಮಾನ್ಯ ಅರವಿಂದ ಕಾಪೋಲ್ಕರ್‌, ಮಾನ್ಯ ಸುಗಂಧಾ ದೇಸಾಯಿ ಅವರುಗಳೆ, 


ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಾನ್ಯ ರೋಹಿದಾಸ ನಾಯಕರೆ, ಗೌರವ 
ಕಾರ್ಯದರ್ಶಿಗಳಾದ ಡಾ| ಎಂ.ಜಿ. ಹೆಗಡೆ ಹಾಗೂ ಎ.ಎಚ್‌. ದೊಡ್ಮನಿ ಅವರೆ, ಕೋಶಾಧ್ಯಕ್ಷರಾದ 


೨ 


ಬಿ.ಪಿ. ನಾಯಕ ಅವರೆ, ಹಾಗೂ ಈ ಸಮ್ಮೇಳನಕ್ಕೆ ಆಗಮಿಸಿರುವ ಜಿಲ್ಲೆಯ ವಿವಿಧ ಭಾಗಗಳ 
ಸಾಹಿತಿ ಮಿತ್ರರೆ, ಭಗಿನಿಯರೆ ಮತ್ತು ನನ್ನೆಲ್ಲಾ ಸಾಹಿತ್ಯಾಭಿಮಾನಿ ಸಂಗಾತಿಗಳೆ, 

ಸಮ್ಮೇಳನ ಮೂಲೆಯಲ್ಲಿನಡೆದಿರಲಿ, ಕೇಂದ್ರದಲ್ಲಿ ನಡೆದಿರಲಿ, ಅದು ಆ ಕಾರಣದಿಂದಲೇ 
ಸಣ್ಣದು ದೊಡ್ಡದು ಎಂದಾಗುವುದಿಲ್ಲ ಯಾಕೆಂದರೆ ಅದರ ಹಿಂದೆ ನಿಂತು ನಡೆಸುವ ಶಕ್ತಿ 
ಮಹತ್ತಾದುದು. ಹಾಗೆಯೇ ಮನುಷ್ಯರ ಹೃದಯದಲ್ಲಿ ಮಡುಗಟ್ಟುವ ಭಾವನಾಶಕ್ತಿ ಕೂಡ ಅದಕ್ಕೆ 
ಸಾಥಿಯಾದುದು. ಆದ್ದರಿಂದ ಅಂಥ ಒಂದು ವಿಶಿಷ್ಟವಾದ ಸ್ಥಾನವನ್ನು ಕೊಟ್ಟು ನನ್ನನ್ನು ಗೌರಿವಿಸಿದ್ದೀರಿ. 
ಇದರಲ್ಲಿ ನನ್ನ ಸಾಹಿತ್ಯಿಕ ಸಾಧನೆಗಿಂತ ನಿಮ್ಮಔದಾರ್ಯ ಮತ್ತು ಪ್ರೀತಿಯ ಮೊತ್ತವೇ ಹೆಚ್ಚಿನದು. ಈ 
ಸ್ಥಾನವನ್ನು ಈ ಹಿಂದೆ ಗೌರೀಶ ಕಾಯ್ಕಿಣಿ, ಜಿ.ಆರ್‌. ಪಾಂಡೇಶ್ವರರಂಥ ಮಹಾಸಾಧಕರೂ 
ಧೀಮಂತರೂ ಆದವರು ವಹಿಸಿಕೊಂಡಿದ್ದರು. ನಾನು ಅಂಥವರ ಮೊಣಕಾಲಿನ ಎತ್ತರಕ್ಕೂ 
ಬಾರದಂಥವನು. ಆದ್ದರಿಂದ ತಾವಿತ್ತ ಈ ಸಮ್ಮೇಳನಾಧ್ಯಕ್ಷತೆಯ ಗೌರವನ್ನು ಅತ್ಯಂತ ವಿನಯದಿಂದ 
ಗುರು -ಹಿರಿಯರನ್ನು ನೆನಪಿಸಿಕೊಂಡು, ಸ್ವೀಕರಿಸುತ್ತಿದ್ದೇನೆ. ತಮಗೆಲ್ಪರಿಗೆ ನನ್ನ ಕೃತಜ್ಞತೆ ಮತ್ತು 
ಶುಭಕಾಮನೆಗಳು. 

ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಭಾಷಣದಲ್ಲಿ ಸಾಹಿತ್ಯದ ಬಗೆಗಿನ ವಿವರಗಳು, ಆ 
ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿಯ ಲೇಖಕರ ಸಾಧನೆ, ಅಧ್ಯಕ್ಷ ದೃಷ್ಟಿಯಲ್ಲಿ ಅದರ ಕೊರತೆ ಇತ್ಯಾದಿಗಳು 
ಪ್ರಸ್ತಾವಿತವಾಗುತ್ತವೆ ಎಂದು ನಿರೀಕ್ಷಿಸುವುದು ತೀರಾ ಸ್ವಾಭಾವಿಕ. ಆದರೆ ನನ್ನ ದೃಷ್ಟಿಯಲ್ಲಿ ತುಸು 
ಬೇರೆಯದೇ ಆದ ಅನ್ನಿಸಿಕೆಯಿದೆ. ಸಾಹಿತ್ಯದ ಕುರಿತು ದೃಷ್ಟಿ-ದರ್ಶನ, ಸಾಧನೆ ಮುಂತಾದವುಗಳ 
ಕುರಿತು ಪ್ರತಿ ಸಮ್ಮೇಳನದಲ್ಲೂ ಮತ್ತು ಬೇರೆ ಬೇರೆ ಗೋಷ್ಠಿಗಳ ಮುಖಾಂತರವೂ ಮಂಥನ ನಡೆದೇ 
ನಡೆಯುತ್ತದೆ. ಅಷ್ಟಲ್ಲದೇ ನಾನು ಅಂಥ ಮಹಾಪ್ರಾಜ್ಞನೂ ಅಲ್ವ ಆದ್ದರಿಂದ ನಾನು ಅಂಥ ಯಾವುದೇ 
(ಬಹುಶಃ) ವಿವರಕ್ಕೆ ತೊಡಗದೇ, ನಿಮ್ಮ ಕ್ಚಮೆಕೋರಿ ತುಸು ಅಸಂಪ್ರದಾಯಿಕ ಎನ್ನಬಹುದಾದ 
ರೀತಿಯಲ್ಲಿ ನನ್ನ ಭಾಷಣ ಇರುತ್ತದೆ ಎಂದುಕೊಳ್ಳುತ್ತೇನೆ. 


ಃ. ಜಿಲ್ಲಾ ಮಟ್ಟದ ಸಮ್ಮೇಳನವನ್ನು ಸಂಘಟಿಸಲು ಜೊಯಿಡಾದಂಥ ಹಿಂದುಳಿದ ಸ್ಥಳವನ್ನು 
ಆರಿಸಿಕೊಳ್ಳದಿದ್ದರೆ ಜಿಲ್ಲಾಕನ್ನಡ ಸಾಹಿತ್ಯ ಪರಿಷತ್ರಿನ ಅಧ್ಯಕ್ಷ ಮತ್ತು ಕಾರ್ಯಕಾರಿಸವಿತಿಗೆ ಕೆಲಸ ಎಷ್ಟೊ 
ಹಗುರಾಗುತಿತ್ತು. ಆದರೆ ಅದರ ಬದಲಾಗಿ ಅವರು ಜೊಯಿಡಾವನ್ನೇ ಆರಿಸಿಕೊಂಡಿದ್ದಾರೆ. ಇದು 
ಅವರ ಜನಪರವಾದ ಕಾಳಜಿಗೆ ಸಾಕಿ ಕ್ಲಿಗಾಗಿದೆ. ಆದ್ದರಿಂದ ಇಡಿಯ ಜನತೆಯ ಪರವಾಗಿ ಜಿಲ್ಲಾ 


ಕಸಾಪವನ್ನು ಅಭಿನಂದಿಸುತ್ತೇನೆ. ನಾನು ಅಧ್ಯಕ್ಷ ತೆಯನ್ನು ಸಂತೋಷದಿಂದ ಸ್ವೀಕರಿಸಲು ಇದೂ ಒಂದು 
ಮುಖ್ಯ ಕಾರಣವಾಗಿದೆ. 


ನನ್ನ ಭಾಷಣದಲ್ಲಿ ಮೂರು ಭಾಗಗಳಿವೆ. ಮೊದಲನೆಯದು ಜಿಲ್ಲೆಯ, ಅದರಲ್ಲೂ 
ಗಡಿತಾಲೂಕಾದ ಜೊಯಿಡಾದ ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಂಸ್ಕ ಸತಿಕ ಸಂಗತಿಗಳ ಬಗ್ಗೆ 
ಎರಡನೆಯದರಲ್ಲಿ ಜಿಲ್ಲೆಯ ಇತರ ಸಾಮೂಹಿಕವಾದ ಸಾಂಸ ತಿಕ ಬಾಚಿ ಬಗ್ಗೆ ಮತ್ತು 
ಮೂರನೆಯದರಲ್ಲಿ ಜಿಲ್ಲೆಯ ಸಾಹಿತ್ಯ ಮತ್ತಿತರ ಕೆಲವು ಸಂಗತಿಗಳ ಒಗೆಗೆ. 


ಆರ್ಥಿಕತೆ, ಡದ್ಯೋಗಿಕತೆ, ಪ್ರಗತಿ ಮತ್ತು ಭಾಷೆ-ಸಾಹಿತ್ಯ ಗಳ ಮಧ್ಯದ ಸಂಬಂಧವೇನು? 
ಎಲ್ಲಮ್ಮನ ಜಾತ್ರೆಗೂ ಮುಲ್ಲಾ ಸಾಹೇಬನಿಗೂ ಯಾವ ಸಂಬಂಧ? 'ಇದೇನು ಮಂತ್ರಿಗಳಿಗೆ ಕೊಡುವ 
ಭಿನ್ನವತ್ಪಿಕೆಯೇ- ಎಂದು ಅಂದುಕೊಳ್ಳುತ್ತೀರಾದರೆ ಅದು ನಿಜವಲ್ಲ ಯಾಕೆಂದರೆ ಸಾಹಿತ್ಸಕೂ 
ಆರ್ಥಿಕ ಪ್ರಗತಿಗೂ ಉಪ್ಪು ಮತ್ತು ನೆಲ್ಲಿಕಾಯಿ ಸಂಬಂಧವಿದೆ. ಹಾಗೆಯೇ ಪ್ರಗತಿಗೂ ಮತು 


೩ 

ರಾಜಕೀಯಕ್ಕೂ ಪಾರ್ವತಿ-ಪರಮೇಶ್ವರ (ಗಂಡ-ಹೆಂಡತಿಯರು) ಸಂಬಂಧವಿದೆ 
ಎಂದುಕೊಂಡವನು ನಾನು. ಆದ್ದರಿಂದ ಸಾಹಿತ್ಯ ಮತ್ತು ರಾಜಕಾರಣ ಎರಡೂ ನಮ್ಮನ್ನು ನಡೆಸುವ 
ಮುಖ್ಯ ಶಕ್ತಿಗಳಾಗಿ ಸಮಾನ ಗೌರವಕ್ಕೆ ಪಾತ್ರವಾಗಿವೆ ಎಂದೇ ನನ್ನ ನಂಬಿಗೆ. ಅಂಥ ಒಂದು ಗೌರವಕ್ಕೆ 
ಭಾಜನರಾಗಬೇಕೆಂದು ಜನಪ್ರತಿನಿಧಿಗಳನ್ನೂ ಪ್ರಾರ್ಥಿಸುತ್ತೇನೆ. 


ನನ್ನ ಭಾಷಣವನ್ನು ನಾನು ಉಪನಿಷತ್ತಿನ ಒಂದು ಕತೆಯಿಂದ ಶುರುಮಾಡುತ್ತೇನೆ. ಅದು 
ಛಾಂದೋಗ್ಯೋಪನಿಷತ್ತಿನ ಆರುಣಿ ಮತ್ತು ಅವನ ಮಗ ಶ್ವೇತಕೇತುವಿನ ಮಾತುಕತೆಗೆ ಸಂಬಂಧಿ 
ಸಿದ್ದು. ಶ್ವೇತಕೇತು ಹನ್ನೆರಡು ವರ್ಷ ವಿದ್ಯಾಭ್ಯಾಸ ಮಾಡಿಬಂದು ಅಪ್ಪನೆದುರು ನಿಂತ. ಆರುಣಿ 
ಅನೇಕ ಪ್ರಶ್ನೆಗಳನ್ನು ಹಾಕಿದಾಗ ಶ್ವೇತಕೇತುವಿನ ಮನಸ್ಸಿನಲ್ಲಿ ಅನೇಕ ಸಂದೇಹ ಗಳು ಶುರುವಾಗುತ್ತದೆ. 
ಅದನ್ನು ಗಮನಿಸಿದ ತಂದೆ ಆತನ ಸಂದೇಹ ನಿವಾರಣೆಗಾಗಿ ಮಾತು ಮುಂದುವರಿಸುತ್ತಾನೆ: 


"ಇಲ್ಲಿಕೇಳು, ನೀನು ಹದಿನೈದು ದಿನ ಊಟವನ್ನು ಮುಟ್ಟಬೇಡ. ನೀರನ್ನು ಮಾತ್ರ ಎಷ್ಟಾದರೂ 
ಕುಡಿ. ನೀರು ಕುಡಿಯುತ್ತಿರುವವರೆಗೆ ಪ್ರಾಣಕ್ಕೆ ಚ್ಯುತಿಯಿಲ್ವ ಏಕೆಂದರೆ ನೀರು ಆಪೋಮಯ. ಆಪಃ 
ಎಂದರೆ ನೀರು' ಎನ್ನುತ್ತಾನೆ. ಹದಿನೈದುದಿನ ಉಪವಾಸವಿದ್ದು ಹದಿನಾರನೆಯ ದಿನ ಮಗ ಬಂದು 
"ಈಗೇನು ಮಾಡಲಿ?' ಎಂದು ಕೇಳಿದ. ಅಪ್ಪ, ಈಗ ಖಕ್ಕಗಳನ್ನು ಓದು, ಸಾಮವನ್ನು ಹೇಳು, ಇತ್ಯಾದಿ 
ಹೇಳಿದ. ಶ್ವೇತಕೇತು "ನನ್ನ ಮನಸ್ಸಿಗೆ ಏನೇನೂ ಹೊಳೆಯುತ್ತಾಇಲ್ಲ ಎನ್ನುತ್ತಾನೆ. ಆಗ ಆರುಣಿ 
"ಮಗು ಬೆಂಕಿ ಧಗಧಗಾ ಪ್ರಜ್ವಲಿಸುತ್ತದೆ. ಉರಿದು ಕೊನೆಗೆ ಮಿಣುಕು ಹುಳುವಿನಂತಹ ಕೆಂಡವೊಂದು 
ಉಳಿದಿರುತ್ತದೆ. ಆಕೆಂಡ ತನಗಿಂತ ದೊಡ್ಡದನ್ನು ಸುಡಲಾರದು. ಮನುಷ್ಯರಲ್ಲಿ ಹದಿನಾರು ಅಂಶಗಳು 
ಉಳಿದಿರುತವೆ. ನಿನ್ನಲ್ಲೀಗ ಊಟವಿಲ್ಲದೆ ಒಂದು ಅಂಶಮಾತ್ರ ಉಳಿದಿದೆ. ಈ ಒಂದಂಶದಿಂದ ನಿನ್ನ 
ಮನಕ್ಕೆ ಏನೂ ಹೊಳೆಯಲಾರದು. ಹೋಗು ಮಗು, ಊಟಮಾಡಿ ಬಾ' ಎನ್ನುತ್ತಾನೆ. ಶ್ವೇತಕೇತು 
ಊಟಮಾಡಿ ಬಂದು ತಂದೆ ಕೇಳಿದ್ದನ್ನೆಲ್ಲ ಹೇಳತೊಡಗಿದ. ಆಗ ಆರುಣಿ "ಈಗ ನೀನು ಮಿಣುಕು 
ಹುಳುವಿನಂತಹ ಕೆಂಡದ ಮೇಲೆ ಒಣಗಿದ ಹುಲ್ಲನ್ನು ಹಾಕಿದ್ದೀಯೆ. ಈಗ ಬೆಂಕಿ ಪ್ರಜ್ವಲಿಸತೊಡಗಿದೆ. 
ಹೀಗೆ ಅನ್ನದಿಂದ ಮನೋಬಲ ಬೆಳೆಯುತ್ತದೆ. ಆದುದರಿಂದ ಮನುಸ್ಸು ಅನ್ನಮಯ. ಪ್ರಾಣ 
ಆಪೋಮಯ. ಆಪಃ ಎಂದರೆ ನೀರು. ವಾಕ್ಕು ತೇಜೋಮಯ' (ಆರ್‌.ಡಿ. ಹೆಗಡೆ. ಉಪನಿಷತ್ತುಗಳ 
ಅರ್ಥಲೋಕ : ೧೯೯೭೩; ಪುಟ. ೮೫-೮೬) 

ಇದರ ಅರ್ಥವನ್ನು ಸಂಕ್ಷಿಪ್ತವಾಗಿ ಹೀಗೆ ಹೇಳಬಹುದು: ಎಲ್ಲದಕ್ಕೂ ಅನ್ನವೇ ಮೂಲ. ಅನ್ನ, 
ನೀರು ಮನಸ್ಸಿಗೆ, ಪ್ರಾಣಕ್ಕೆ ಆಧಾರವಾಗಿದೆ. ಮೊದಲ ಸಲ ಉಪವಾಸ ಇದ್ದಶ್ವೇತಕೇತು ವೇದವನ್ನು 
ಓದದಾದ. ಆತ ಅಷ್ಟು ಅಶಕ್ತವಾಗಿದ್ದ ಆದರೂ ಸತ್ತಿರಲಿಲ್ವ ಯಾಕೆಂದರೆ ನೀರನ್ನಾದರೂ 
ಕುಡಿಯುತ್ತಿದ್ದ ನಂದಲುಪಕ್ಕಾಗಿರುವ ಕೆಂಡದ ಹಾಗೆ ಕ್ಷೀಣವಾಗಿದ್ದ ಕ್ಷೀಣವಾದ ಕಿಡಿ ದೊಡ್ಡವಸ್ತುವನ್ನು 
ಸುಡಲಾರದು. ಶ್ವೇತಕೇತು ಅಂಥ ಸುಡಲಾರದ ಕೆಂಡವಾಗಿದ್ದ ಆದರೆ ಊಟಮಾಡಿ ಬಂದಾಗ ಅವನು 
ಶಕ್ತನಾಗಿದ್ದ ಓದ ಬಲ್ಲವನಾಗಿದ್ದ, ಓಡಬಲ್ಲವನಾಗಿದ್ದ ಉರಿಯುವ ಕೆಂಡದ ಮೇಲೆ ಹುಲ್ಲಿನ 
ರಾಶಿಯನ್ನೇ ಹಾಕಿದರೂ ಸಾವಕಾಶ ಇಡಿ ಗೊದನೆಗೇ ಬೆಂಕಿ ಹತಿದ ಹಾಗೆ ಆಗಿದ್ದ ಒಟ್ಟು 
ಅರ್ಥವೆನೆಂದರೆ ಅಕ್ಷರಕ್ಕೂ ಅನ್ನವೇಮೂಲ ಅಕ್ಬರವೇ ಸಾಹಿತ್ಯವಾಗುವುದು, ಅಕ್ಬರವೇ ಸಾಂಸ್ಕೃತಿಯ 
ಸಂಸ್ಕೃತಿಯಾಗುವುದು. ಆದ್ದರಿಂದ ಸರ್ವಕ್ಕೂ ಅನ್ನವೇ ಮೂಲ. ಅನ್ನವೇ ಬ್ರಹ್ಮಎಂದು ಕರೆದಿದ್ದಾರೆ 
ನಮ್ಮ ಜನಗಳು. ಆದ್ದರಿಂದ ಜೊಯ್ದಾ ಅತ್ಯಂತ ಹಿಂದುಳಿದದ್ದು ಈ ಅನ್ನಬ್ಧಹ್ಮನ ಅನುಗ್ರಹದ 
ಕೊರತೆಯಿಂದಾಗಿಯೇ ಜಿಲ್ಲೆಯ ಹಿಂದುಳಿದಿರುವಿಕೆಗೂ ಇದೇ ಕಾರಣ ಎಂತಲೇ ಅನ್ನದ ಸಮೃದ್ಧಿಗೆ 


ಮೊದಲ ಆದ್ಯತೆ. 

ಇಲ್ಲಿ ನಾನು "ಅನ್ನ' ಎಂದು ಕರೆದಿರುವುದು ಕೇವಲ ಕೋಳಿ ಹೆಕ್ಕುವ ಕಾಳು ಎಂದಲ್ಲ ಅನ್ನ 
ಅಕ್ಷರಕ್ಕೆ ಹಾದಿ, ಅಕ್ಬರ ಅಕ್ಷ್ಚಯವಾಗಬೇಕು. ಸಂಗೀತ, ಸಾಹಿತ್ಯ, ಸಂಸ್ಕೃತಿ ಇತ್ಯಾದಿಗಳಾಗಿ ಅರಳಬೇಕು. 
ಅಂಥ ಶಕ್ತಿಗೆ ನಾನು "ಅನ್ನ' ಎಂದು ಕರೆದೆ. ಅದರ ಸ್ಪಷ್ಟ ಅರ್ಥವೇ. ಮೊದಲು ಆರ್ಥಿಕ ಸಮೃದ್ಧಿ 
ಆರ್ಥಿಕ ಸಮೃದ್ಧಿಯೆಂದರೆ ಪ್ರಗತಿ ಅಥವಾ ಔದ್ಯೋಗಿಕ ಉನ್ನತಿ. ಆದರೆ ಆರ್ಥಿಕ ಪ್ರಗತಿಗೆ ರಾಜಕೀಯ 
ಶಕ್ತಿಯೇ ಧಾತುವರ್ಧಕವಾಗಿದೆ. ಆದ್ದರಿಂದ ಸಮೃದ್ಧಿಗೂ ರಾಜಕೀಯಕ್ಕೂ ಅವಿನಾ ಸಂಬಂಧವಿದೆ. 
ಆದರೆ ದುರ್ದೈವ ಎಂಬಂತೆ ನಮ್ಮ ಸ್ಥಿತಿ ಹೇಗಾಗಿದೆಯೆಂದರೆ "ಅರಸ ರಕ್ಕಸನಂತೆ ವರಮಂತ್ರಿ 
ಹುಲಿಯಂತೆ, ಬರೆವಾತ ನಾಡ ನರಿಯಂತೆ ಪರಿವಾರ ಗರಗಸದಂತೆ- ಸರ್ವಜ್ಞ' ಇದಕ್ಕೆ ಹೆಚ್ಚಿನ ವಿವರಣೆ 
ಬೇಡ. ನಾವು ಅಕ್ಷರವನ್ನು ಹೊಗಳುತ್ತೇವೆ. ಅಕ್ಬರವೇ ಜಾಗ್ರತಿಗೆ ಮೂಲಕಾರಣ ಎನ್ನುತ್ತೇವೆ. ಆದರೆ 
ನಮ್ಮಲ್ಲಿ ಅಕ್ಬರ ಕಲಿತವರು ಏನಾಗಿದ್ದಾರೆ ಎಂಬುದರ ಸ್ಪಷ್ಟ ಚಿತ್ರಣ ಈ ತ್ರಿಪದಿಯಲ್ಲಿದೆ. 

ಈಗ ರಾಜ ಇಲ್ಲ "ಜನರೇ ಪ್ರಭು' ಎನ್ನುತ್ತೇವೆ. ಈ ಸಾಮಾನ್ಯ ಜನರನ್ನೇ ಪ್ರಜಾಪ್ರಭುತ್ವದಲ್ಲಿ 
"ಶ್ರೀಸಾಮಾನ್ಯ' ಎಂದು ಕುವೆಂಪು ಕರೆದಿದ್ದಾರೆ. ಅಂದರೆ ಈಗ ಹೇಳಿದ ಸರ್ವಜ್ಞನ ವಚನದಲ್ಲಿಬಂದ 
"ರಾಜ' ಎನ್ನುವ ಶಕ್ತಿ- ಪ್ರಭುತ್ವ- ಜನರಲ್ಲಿಹಾಂಚಿಹೋಗಿದೆ ಎಂದರ್ಥ. ಆದರೆ ನಿಜವಾದ ವ್ಯಂಗ್ಯಸ್ಥಿತಿ 
ಎಂದರೆ "ರಾಜ' ಈಗ ಜನರಲ್ಲಿ ಹಂಚಿಹೋಗುವ ಬದಲು ಮೇಲಿನ ಸರ್ವಜ್ಞನ ವಚನದಲ್ಲಿ ಬಂದ 
"ವರಮಂತ್ರಿ, ಬರೆವಾತ, ಪರಿವಾರ ಎಂಬವರಲ್ಲಿ ಹಂಚಿಹೋಗಿದೆ.! ಅಂದರೆ ಈಗ ವರಮಂತ್ರಿಗಳಲ್ಲಿ 
ಕೇವಲ ಹುಲಿ ಮಾತ್ರ ಇದ್ದುದಲ್ಲ, ಸರ್ವಜ್ಞನ ತ್ರಿಪದಿಯಲ್ಲಿಬಂದ "ರಕ್ಕಸ 'ಕೂಡ ಕೂಡಿಕೊಂಡಿದ್ದಾನೆ! 

ಇದು ವಸ್ತು ಸ್ಥಿತಿಯ ಬಗ್ಗೆ ಕಾವ್ಯಭಾಷೆಯಲ್ಲಿ ಹೇಳಿದ್ದು. ಇಂಥವರು ಹೆಚ್ಚಿಗೆ ಇದ್ದಾರೆ 
ಎಂದು ಬೊಟ್ಟು ಮಾಡಿತೋರಿಸಿದ್ದು ಉತ್ಪೇಕ್ಷೆ. "ಉತ್ಪ್ರೇಕ್ಚ' ಎಂಬುದು ಕಾವ್ಯದ ಒಂದು ಗುಣ. 
ಅಂಥ ಕಾವ್ಯಗುಣದ ಧ್ವನ್ಯಾರ್ಥ ಕೂಡ ಹಾಗಿದ್ದವರು ಉಂಟಾಗದಿರಲಿ ಎಂದೇ. ಅದು ಆದರ್ಶ. 
ಆದ್ದರಿಂದ ಇಂದಿನ ರಾಜಕಾರಣಿಗಳಲ್ಲಿಎಲ್ಲರೂ ಹುಲಿ, ಕರಡಿ, ರಾಕ್ಪಸ ಅಲ್ಲ ಏನೋ ಕಾರಣದಿಂದ 
ಅಂಥ ಗುಣದ ಅಂಶ ಹೆಚ್ಚಾಗಿದೆ. ಅಂಥ ಗುಣ ಇದ್ದವರಲ್ಲೂಸಾತ್ವಿಕವಾದ ಅಂಶ, ನಿಜ ರಾಷ್ಟ್ರಕರ 
(51810517೩1) ಅಂಶ ಇದ್ದೇ ಇದೆ. ಅದು ಕಿಡಿಯಾಗಿರಬಹುದು ಅದು ಉದ್ದೀಪನವಾದರೆ 
ಉಜ್ವಲಿಸುತ್ತದೆ. ಆದ್ದರಿಂದ ನಾನು ಅಂಥ ಉತ್ತಮ ಅಂಶವನ್ನೇ ಉದ್ದೀಪನಗೊಳಿಸಬಯಸುತ್ತೇನೆ. 
ಅದನ್ನೇ ನಾನು ಪ್ರಾರಂಭದಲ್ಲಿ ಸಾಹಿತ್ಯ ಮತ್ತು ರಾಜಕಾರಣವನ್ನು ಪಾರ್ವತಿ- ಪಾರಮೇಶ್ವರರ ಜೋಡಿ 
ಎಂದುಕರೆದಿದ್ದೇನೆ. ಪಾರ್ವತಿ ಅರ್ಧ, ಪರಮೇಶ್ವರ ಅರ್ಧ ಕೂಡಿ ಸಮೃದ್ದಿ ಆಗಬೇಕಾದುದು. 
ಆದ್ದರಿಂದ ಪಂಚಾಯತದ ಪ್ರತಿನಿಧಿಗಳಿಂದ ಹಿಡಿದು ಸಂಸದರ ವರೆಗಿನ ಎಲ್ಲರ ಬಗ್ಗೂ ನಾನು 
ಗೌರವಭಾವವನ್ನು ಹೊಂದಿದ್ದೇನೆ. ಆ ಗೌರವ ಪ್ರತಿಯೊಬ್ಬರಲ್ಲಿರುವ ರಾಷ್ಟ್ರಕ- ನಿಜರಾಜಕಾರಣಿ- 
ಎಂಬ ಸದ್ವಂಶ ಇದ್ದೇ ಇದೆ. ಅದನ್ನೇ ನಂಬಿ ನಾನು ನನ್ನ ಮುಂದಿನ ಮಾತುಗಳನ್ನು ಹೇಳುತ್ತೇನೆ. 

ಮಹಾಶಯರೇ, ಭಾಷೆ ರಾಜ್ಯಗಳ ಪ್ರಕ್ರಿಯೆಯಲ್ಲಿ ಕರ್ನಾಟಕ ರಾಜ್ಯ ರಚನೆಯಾಗಿ ಮಹಾಜನ 
ವರದಿ ಬಂದು ಈಗ ಐವತ್ತೈದು ವರ್ಷ ಕಳೆದು ಹೋಗಿವೆ. ಅಂದಿನಿಂದಲೂ ಜೊಯಿಡಾ » ಹಳಿಯಾಳ 
ಮತ್ತು ಕಾರವಾರದ ಇತರ ಗಡಿ ಪ್ರದೇಶ ಇಲ್ಲೇ ಇದೆ. ಇದೇ ನಾಡಿನಲ್ಲಿದೆ. ಅಲ್ಲಿಂದ ಇಲ್ಲಿಯ 
ಹದಲಿ ತಳ ತಾಂಡ ಯಾವ ಗಾ ಎದ ಗದ 
ಈಗ ಅವಕಾಶವಿಲ್ಲ ಯಾಕೆಂದರೆ ಅವರಲ್ಲಿ "ಕೆ ಚಾ ಸೂಕರ 

ಭ್ಯ ೪ ಕಲವರು ನಮ್ಮ ಗರುಡಪಾರಣದ ಯಾವ ಪುಟದಲ್ಲಿ 


೫ 


ವಿಲವಿಲ ಒದ್ದಾಡುತ್ತಿದ್ದಾರೊ ತಿಳಿಯದು. ಆದ್ದರಿಂದ ಹಿಂದಿನವರ ಬಗ್ಗೆ ನಾನು ಹಳಹಳಿಕೆಯನ್ನು 
ಮಾಡುತ್ತಿಲ್ಲ ಈಗ ಜೊಯಿಡಾಕ್ಕೆ ಮತ್ತು ಗಡಿನಾಡಿಗೆ ಸಂಬಂಧಿಸಿದವರಿಗೆ ಕೇಳುತ್ತೇನೆ- ಇಲ್ಲಿ ವಾಸಿಸುವ 
ಜನ ನಿಮಗೆ ಸಂಬಂಧಿಸಿದವರಲ್ಲವೇ? ನಿಮ್ಮ ಸೋದರ ಸೋದರಿಯರಲ್ಲವೇ? ನೀವು ಹೇಗೆ 
ಬದುಕುತ್ತಿದ್ದೀರಿ? ನಿಮ್ಮ ಈ ಜನ ಹೇಗೆ ಬದುಕುತ್ತಿದ್ದಾರೆ? ಎಲ್ಲರ ಹೃದಯದಲ್ಲೂ ರಾಕ್ಷಸರಿದ್ದಾರೆ. 
ಆದರೆ ದೇವತೆಗಳೂ ಇದ್ದಾರೆ. ನಿಮ್ಮಲ್ಲಿರುವ ಆ ದೇವಶಕ್ತಿಯನ್ನೇ ಉದ್ದೇಶಿಸಿ ಕೇಳುತ್ತೇನೆ. ಈ 
ಹಿಂದುಳಿದ ಜನಗಳನ್ನು ಉದ್ದರಿಸಬೇಕು. ಮನುಷ್ಯರಂತೆ ಬಾಳುವ ಅವಕಾಶವನ್ನು ಈ ಭಾಗದವರಿಗೂ 
ಒದಗಿಸಬೇಕು ಎಂದು ತೋರಲಿಲ್ಲವೇಕೆ? ಕಳೆದದ್ದು ಬಿಡಿ; ಈಗಲಾದರೂ ನಿಮ್ಮ ಮನಸ್ಸು 
ಕ್ರಿಯಾಶೀಲವಾಗುವುದಿಲ್ಲವೇ? ನೀವು, ನಿಮ್ಮ ಅಧಿಕಾರಿಗಳು ಮನಸ್ಸು ಮಾಡಿದರೆ ಈ ಸ್ಥಳವನ್ನು 
ಚೈತನ್ಯಶಾಲಿ ಊರನ್ನಾಗಿ ಮಾಡಬಲ್ಲಿರಿ. ಆದರೆ ಈಗ ಜೊಯಿಡಾ, ಹಳಿಯಾಳ, ಕಾರವಾರದ ಗಡಿಭಾಗ 
ಏನಾಗಿದೆ? ಹದ್ದು, ಗಿಡಗ, ಕಾಗೆ, ನರಿ, ನಾಯಿ ಯಾರೇ ಬಂದರೂ ಹಿಸಿಹಿಸಿದು ತಿನ್ನುವ ಹೆಣವಾಗಿದೆ. 
ಇದು ಕೇವಲ ಉತ್ಪ್ರೇಕ್ಷೆಯ ಭಾಷೆ ಎನ್ನಬೇಡಿ. ತುಸು ಉತ್ಪೇಕ್ಷೆಯೂ ಇರಬಹುದು. ಆದರೆ ಅದರ 
ಸತ್ಯಚಿತ್ರವನ್ನೇ ಇಲ್ಲಿಕೊಡುತ್ತೇನೆ. ಭೂಮಿಗೆ ಸಂಬಂಧಿಸಿ ಇಲ್ಲಿ ಕುಣಬಿ ಜನರ ಸಮಸ್ಯ ಇದೆ. ಅವರು 
ಅತಿಕ್ರಮಣದಾರರಲ್ವ ಅವರು ಅರಣ್ಯವಾಸಿಗಳೇ ಆಗಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಿಂದ ಅವರು 
ವಾಸವಾಗಿದ್ದಾರೆ. ಕುಂಬರಿ ಬೇಸಾಯ ಮಾಡುತ್ತಿದ್ದಾರೆ. ಆದರೆ ಅವರಿಗೆ ಇನ್ನೂ ಪಟ್ಟಾ ನೀಡಲಿಲ್ಲ 
ಹೌದು, ಅದರಲ್ಲಿಕಾನೂನುತೊಡಕುಇದೆ. ಆದರೆ ಕಾನೂನನ್ನು ಮಾಡುವವರು ಮನುಷ್ಯರೇ ಅಲ್ಲವೆ? 
ಕಾನೂನಿಗೆ ಮಿದುಳಿಲ್ಹ ಅದರ ಕೈಯಲ್ಲಿ ಇರುವುದು ಗನ್ನು. ಹಾಗಂತ ಮನುಷ್ಯರೂ ವಿದುಳನ್ನು 
ಕಳೆದುಕೊಂಡರೆ ಹೇಗೆ? 

ಇಲ್ಲಿ ರಾಷ್ಟ್ರೀಯ ಉದ್ಯಾನ (1೫೩800೩! 7೩) ಮಾಡುತ್ತೇವೆನ್ನುತ್ತಾರೆ. ಆಗ ಈ ಜನ ಹೇಗೆ 
ಇರಬೇಕು? ಅವರನ್ನು ಒಕ್ಕಲೆಬ್ಬಿಸುವುದಿಲ್ಲಎನ್ನುತ್ತಾರೆ. ಅವರು ಅಲ್ಲೇ ಇರಬಹುದು. ಆದರೆ ಅವರ 
ಬೇಲಿಯ ( ಕಂಪೌಂಡ್‌) ಹೊರಗೆ ಬರಬಾರದು. ಹೊರಗೆ ದನಕರು ಬಿಡಬಾರದು. ಅರಣ್ಯ ಉತ್ಪನ್ನ 
ಸಂಗ್ರಹಿಸಬಾರದು. ಕಾಡುಪ್ರಾಣಿಗಳನ್ನು ಕೊಲ್ಲಬಾರದು. ಕ್ರೂರ ಪ್ರಾಣಿಗಳು ಬಂದು ಕೊಂದರೆ ಅವರಿಗೆ 
ರಕ್ಷಣೆಯಿಲ್ಲ 

ಇಂತಹದೇ ಪರಿಸ್ಥಿತಿ ಕೈಗಾ ಕ್ಷೇತ್ರದಲ್ಲಿದೆ. ಅಲ್ಲಿಯ ಎಕ್ಸಕ್ಲೂಸಿವ್‌ ರೋನ್‌ ಮತ್ತು ಸ್ಟೆರಲ್ಯಾಸ್ದ 
ರೋನಿನಲ್ಲಿ ಜನರಿದ್ದಾರೆ. ಅವರಿಗೆ ಪರಿಹಾರವಾಗಲಿ, ಮರುವಸತಿಯಾಗಲಿ ಇಲ್ವ ಅಲ್ಲೇ 
ಇರಬಹುದು. ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಬಾರದೆಂದು ಗ್ರಾಮ ಪಂಚಾಯತ ಪತ್ರ ಕೊಡುತ್ತದೆ. 
ಯಾಕೆಂದರೆ ಅಲ್ಲಿವಿಕಿರಣ ಪರಿಣಾಮವಿದೆ. ಅಂದರೆ ಅಲ್ಲಿ ಅಭಿವೃದ್ಧಿಇಲ್ಲ, ಪರಿಹಾರ ಇಲ್ಲ, ಜನ 
ಬೇಕಾದರೆ ಉಳಿಯಬಹುದು. ರಾಷ್ಟ್ರೀಯ ಉದ್ಯಾನದ ಅರಣ್ಯದಲ್ಲಿರುವವರಿಗೆ ಕ್ರೂರ ಪ್ರಾಣಿಗಳಿಂದ 
ಬಚಾವಾಗುವುದು ಹೇಗೆ ಎಂದು ತರಬೇತಿ ಕೊಡುತ್ತಾರೆ. ಕೈಗಾ ಕ್ಷೇತ್ರದಲ್ಲಿ ವಿಕಿರಣ 
ತಡೆದುಕೊಳ್ಳುವುದು ಹೇಗೆಂದು ತರಬೇತಿ ಕೊಡುತ್ತಾರೆ. ಹೇಗಿದೆ ಸರಕಾರದ ಮಾನವೀಯತೆ? 


ಕುಣಿಬಿಗಳೂ ಕೂಡ ಪರಿಹಾರ ಕೊಟ್ಟರೆ ಹೊರ ಹೋಗುತ್ತಾರೆ. ಈಗಾಗಲೇ ರಾಮನಗರದ 
ಉದಾಹರಣೆ ಇದೆ. ಕಾಳಿಯೋಜನೆಯಲ್ಲಿ ನಿರಾಶ್ರಿತರಿಗೆ ಪರಿಹಾರ ಕೊಡಲಾಯಿತು. ಈಗ ಅಲ್ಲಿಯ 
ಸಿತಿ ಹೇಗಿದೆ? ಕೆಲವರೇನೊ ಉದ್ಯೋಗ ಹಿಡಿದು ಸುಧಾರಿಸಿದರು. ಉಳಿದವರು ಕೊಟ್ಟ ಹಣ 
ಖರ್ಚುಮಾಡಿಕೊಂಡು ನಿರ್ಗತಿಕರಾಗಿದ್ದಾರೆ. ಹೆಂಗಸರು-ಗಂಡಸರು ಬೇಡದ ಕೆಲಸಮಾಡಿ ಹೊಟ್ಟೆ 
ಹೊರೆದುಕೊಳ್ಳಬೇಕಾದ ಸ್ಥಿತಿಗೆ ಇಳಿದಿದ್ದಾರೆ ಎಂದು ಅನ್ನುತ್ತಾರೆ. ಹಾಗಾದರೆ ಪರಿಹಾರ ಹೇಗಿರಬೇಕು? 


ಹ 


ಇಲ್ಲಿ ಒಂದು ಉದಾಹರಣೆ ಕೊಡುತ್ತೇನೆ. ದಿನಕರ ದೇಸಾಯವರ ಹೆಸರನ್ನು ಎಲ್ಲರೂ ಬಲ್ಲರು. 
ದೊಡ್ಡ ರೈತ ಹೋರಾಟಗಾರರು. ಅವರ ಸಂಘಟನೆಗೆ ಸೇರಿದ ಓರ್ವಹಾಲಕ್ಕಿ ಒಕ್ಕಲಿಗನ ಮನೆಗೆ 
ಬೆಂಕಿಬಿದ್ದು ಒಳಗೆ ಇಟ್ಟಿದ್ದ ಬತ್ತವೆಲ್ಲ ಸುಟ್ಟುಹೋಗುತ್ತದೆ. ಮುಂದಿನ ಬೆಳೆಗಾಗಿ ಇಟ್ಟ ಬೀಜದ 
ಬತ್ತವೂ ಸುಟ್ಟುಹೋಗುತ್ತದೆ. ಆಗ ಸಮಾಜವಾದಿ ಯುವಕ ಸಂಘದ ಅಧ್ಯಕ್ಬರಾಗಿದ್ದವಿಷ್ಣುನಾಯ್ಕರು 
ಮುಂಬೈಯಲ್ಲಿರುವ ದೇಸಾಯವರಿಗೆ ಸುದ್ದಿ ಮುಟ್ಟಿಸಿ ಸಹಾಯ ಯಾಚಿಸುತ್ತಾರೆ. ಆ ಸಮಯದಲ್ಲಿ 
ದೇಸಾಯಿ ಒಂದು ಮೊತ್ತದ ಹಣ ಕಳಿಸಿ, ಹೀಗೆ ಪತ್ರ ಬರೆಯುತ್ತಾರೆ- "ಎಲ್ಲಹಣ ನೇರ ಕೊಡಬೇಡ. 
ಅವರಿಗೆ ಒಂದು ವಾರ್ಲಜೋಡಿ (ಎತ್ತಿನ ಜೋಡಿ) ತೆಗೆಸಿಕೊಡು ಮತ್ತು ಗದ್ದೆ ಬಿತುವುದಕ್ಕೆ ಬೀಜದ 
ಬತ್ತ ತೆಗೆಸಿಕೊಡು. ಒಟ್ಟು ಹಣ ಕೊಟ್ಟರೆ ಎಲ್ಲಾಖರ್ಚು ಮಾಡಿಕೊಂಡು ಮೊದಲಿನಂತೆ ಆಗುತ್ತಾರೆ'. 
ಇದು ನಿಜವಾದ ಜನನಾಯಕನ ಧೋರಣೆ. ಪರಿಹಾರ ಒದಗಿಸುವುದೆಂದರೆ ಒಂದಿಷ್ಟು ಕರೆನ್ಸಿ 
ನೋಟುಗಳನ್ನು ಒಗೆಯುವುದಲ್ವ ಬದಲಾಗಿ ದುಡಿಯುವ ಅವಕಾಶ ಒದಗಿಸುವುದಾಗಿದೆ. ಈ 
ಧೋರಣೆ ಅಮೃತಸೇನರ ಅರ್ಥಶಾಸ್ತ್ರದಲ್ಲಿದೆ. ಆದರೆ ಕಾಳಿಯಾಗಲಿ, ಕೈಗಾವಾಗಲಿ, ರಾಷ್ಟ್ರೀಯ 
ಉದ್ಯಾನವಾಗಲಿ ದೇಶದ ಉದ್ದಾರಕ್ಕೆ ತ್ಯಾಗ ಮಾಡಬೇಕು ಅಂದರೆ, ಒಬ್ಬ “ರಾಜನಾಗಲು' ಲಕ್ಷಲಕ್ಷ 
ಸೈನಿಕರು ಸಾಯುವ ಅವಶ್ಯಕತೆಯಿದೆ. ಇದು ಮಾನವೀಯವೇ? 


ಅಭಿವೃದ್ಧಿ ಆಗಬೇಕು. ಅಂದರೆ ಮಾತ್ರ ಜನರಿಗೆ ಉದ್ಯೋಗ ಒದಗಿಸಬಹುದು. ಉದ್ಯೋಗ 
ಮರು ಅಭಿವೃದ್ದಿಗೆ ಸಂಪನ್ಮೂಲವಾಗುತ್ತದೆ. ಅಂಥ ಅಭಿವೃದ್ಧಿಯಾಗಬೇಕೆಂದರೆ ಅದನ್ನು ಪರಿಸರಕ್ಕೂ 
ಹಾನಿಯಾಗದ, ವಾತಾವರಣಕ್ಕೆ ಹೊಂದುವ ಉದ್ದಿಮೆಯನ್ನು ಸ್ಥಾಪಿಸಬೇಕು. ಅದಕ್ಕೆ ಯೋಜಿಸಬೇಕು. 
ಒಂದು ಹೊಸ ಕಾಯಿಲೆ ಬಂತೆಂದರೆ ಅದರ ನಿವಾರಣೆಯ ಔಷಧ ಕಂಡುಹಿಡಿಯಲು ಸರಕಾರ 
ವಿಜ್ಞಾನಿಗಳ ತಂಡವನ್ನು ನೇಮಿಸುತ್ತದೆ. ಅದರ ಹಿಂದೆ ರಾಜಕೀಯ ಇಚ್ಛಾಶಕ್ತಿ ಇರಬೇಕು. ಯಾಕೆ 
ಆಗುವುದಿಲ್ಲ] ಇಡಿ ಜಿಲ್ಲೆಯನ್ನು ಲೆಕ್ಕಕ್ಕೆ ತೆಗೆದುಕೊಂಡಾಗ ಸುಮಾರು ೪೦,೦೦೦ ನಿರುದ್ಯೋಗಿಗಳಿದ್ದಾರೆ. 
ಅವರಿಗೆ ಉದ್ಯೋಗ ಕೊಡದೆ ಹೊರಗೆ ಓಡಿಸಲಾಗುತ್ತದೆಯೇ? 


,. ನಮ್ಮ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ವಿಜ್ಞಾನ, ವಾಣಿಜ್ಯಶಾಸ್ತ್ರ ಕಲಿಸುವ 
ಮಹಾವಿದ್ಯಾಲಯಗಳಿವೆ. ಅಲ್ಲಿಯ ಪ್ರಾಧ್ಯಾಪಕರ, ವಿದ್ಯಾರ್ಥಿಗಳ ತಂಡವನ್ನು ರಚಿಸಿ ಅವರ ಸಹಾಯ 
ಪಡೆಯಬಹುದು. ವಿದ್ಯಾಭ್ಯಾಸ ಎಂದರೆ ಕೇವಲ ಪ್ರಸ್ತ ಕೀಯ ಮಂತ್ರಪಠಣ ಆಗಬಾರದು. ನಮ್ಮ 
ವಾಣಿಜ್ಯ ಶಾಸ್ತ್ರ ಅಭ್ಯಾಸ ಮಾಡುವ ಎಷ್ಟು ವಿದ್ಯಾರ್ಥಿಗಳು ತಮ್ಮ ಮನೆಯದೇ ಆದರೂ ಜಮಾ 
-ಖರ್ಚು ಬರೆಯತ್ತಾರಾ? ಪ್ರಯೋಗವಿಲ್ಲದ ಪಠಣದಿಂದ ಅಭಿವೃದ್ದಿಯೂ ಇಲ್ಲ, ಉದ್ದಾರವೂ 
ಇಲ್ಲ ಈ ಒಂದು ಕ್ಷೇತ್ರದಲ್ಲೇ ಎಷ್ಟೊಂದು ಎಂಫಿಲ್‌, ಪಿಎಚ್‌ಡಿ ಮಾಡಬಹುದು. 


ಅದೇನೇ ಇದ್ದರೂ ಸರಕಾರ ತನ್ನ ಜವಾಬ್ದಾರಿ ತಪ್ಪಿಸಿಕೊಳ್ಳಲಾಗದು. ಇಲ್ಲಿಸರಕಾರವೆಂದರೆ 
ಈ ಜನಕ್ಕೆ ಪಂಚಾಯತದಿಂದ ಹಿಡಿದು ಸಂಸದರ ತನಕದ ಜನಪ್ರತಿನಿಧಿಗಳೂ ಸಚಿವರೇ ಆಗಿದಾರೆ. 
ಗಡಿನಾಡ ಅಭಿವೃದ್ಧಿಗಾಗಿದ್ದ ಬರಗೂರು ಯೋಜನೆ ಇಲ್ಲಿಯ ಜೊಯಿಡಾ, ಹಳಿಯಾಳ ಮತು ಕಾರವಾರ 
ಅಭಿವೃದ್ಧಿಗಾಗಿ ಅನೇಕ ಸೂಚನೆ ನೀಡಿದೆ. ಈ ವರದಿಯನ್ನು ಸರಕಾರವಾಗಲಿ, ಜನಪ್ರತಿನಿಧಿಗಳಾಗಲಿ 


ಕಣ್ಣೆತ್ತಿ ನೋಡಿದ್ದಾರೆಯೇ? ಓದದಿದ್ದರೆ ಸಚಿವರೂ ಶಾಸಕರೂ ಜಿಲ್ಲಾ ಪಂಚಾಯತ ಪ್ರತಿನಿಧಿಗಳೂ 
ಇನ್ನಾದರೂ ಓದಬೇಕು. | 


ಅಭಿವೃದ್ಧಿ ಎಂದಾಗ ಮೂಲಸೌಕರ್ಯ ಹೆಚ್ಚಿಸಬೇಕು. ಅಂಥ ಕೆಲ ಒಂದೆರಡು 
ಉದಾಹರಣೆಯನ್ನು ಮಾತ್ರ ಇಲ್ಲಿ ಕೊಡುತ್ತೇವೆ- ಆನೆಯನ್ನು ಕನ್ನಡಿಯಲ್ಲಿ ಹಿಡಿದ ಹಾಗೆ. ಇಲ್ಲಿ 


೫. 


ಹಳ್ಳಿಯಿಂದ ಹಳ್ಳಿಗೆ, ಹಳ್ಳಿಯಿಂದ ಪಟ್ಟಣಕ್ಕೆ ಜೋಡಿಸುವ ವಾಹನ ತಿರುಗಾಟವೇ ಇಲ್ಲ ಅದನ್ನು 
ಹೀಗೆ ನಿವಾರಿಸಿಕೊಳ್ಳಬಹುದು. 


೧. ಕಾರವಾರದಿಂದ ಒಂದು ಬಸ್ಸು ಹೊರಟು, ಕದ್ರಾ, ಕದ್ರಾದಿಂದ ಅಣಸಿ, ಅಣಸಿಯಿಂದ 
ಉಳವಿ, ಉಳವಿಯಿಂದ ನಂದಿಗದ್ದೆ, ನಂದಿಗದ್ದೆಯಿಂದ ಪೊಟೋಳಿ, ದಾಂಡೇಲಿಯಿಂದ 
ತಿರುಗಿ ಕಾರವಾರನ್ನು ಸೇರುವಂತೆ ಮಾಡಬಹುದು. 


೨. ಇವೋಲಿ, ಕುವೇಶಿ, ಬಾಜಾರಕುಣಂಗ, ಡಿಗ್ಗಿ, ಅಸುಳ್ಳಿ , ಪಿಸೋಸಾ, ಬಾಂದೊಡ, ವಿರಲ, 
ಅಮೇಡ, ಪೊಪ್ಪಳವಾಡ ರಸ್ತೆಜೋಡಣೆ, ಬಸ್‌ ಸಂಪರ್ಕ ಕಲ್ಪಿಸಬೇಕು. 
ಅಂತೆಯೇ ಅಸುದಿಂದ ವಾಡ, ಕಸರ್ಲೆ, ಬೋರಿ, ಚಪಾಳಿ, ಕಾಮರಾ, ಗುರ್ಗಾ 
ಗ್ರಾಮಗಳನ್ನು ಸಂಪರ್ಕಿಸುವ ರಸ್ತೆ. 


೩. ಜೊಯಿಡಾದಿಂದ ನಾಗೋಡರಸ್ತೆ, ಹಾಗೆಯೇ ಬಾಬಣಗಿ, ಗವೇಗಾಳಿ, ಗವೇಗಾಳಿಯಿಂದ 
ವಿರ್ನೋಲಿ, ಪಣಸೋಲಿ, ಜೊಯಿಡಾ ; ಅದರಂತೆ ರಾಮನಗರದಿಂದ ಮಾಲಂಬೆ, 
ಅಮಶೇತ. ರಾಮನಗರದಿಂದ ಜೊಯಿಡಾ, ಅಲ್ಲಿಂದ ಕರಂಜೊಯಿಡಾ ಸುತ್ತುರಸ್ತೆ. 


ಇದರ ಹೊರತಾಗಿಯೂ ಮುಡೆ, ಕಾರಟೋಳಿ, ಕಸುಬಾ, ವರಲ್ಲಿ, ಖಾನಗಾಂ, ವಾಗೇಲಿ, 
ಡಿಗ್ಗಿ, ಗೊಂದೇಲಿ, ಮಾನೇರಿ, ಅಸೋಳ್ಳಿ, ಅನ್ನಳಿ, ಸೋಲಿಮುಂತಾದ ನಲ್ವತ್ತಹಳ್ಳಿಗಳಿಗೆ ರಸ್ತೆಯಾಗಲಿ, 
ಸಾರಿಗೆ ಸಂಪರ್ಕವಾಗಲಿ, ವಿದ್ಯುತ್‌ ಆಗಲಿ, ಆಸ್ಪತ್ರೆಗಳಾಗಲಿ ಇಲ್ವ ಕಚ್ಚಾರಸ್ತೆಗಳಿದ್ದು ಈಗೀಗ ದುರಸ್ತಿ 
ಶುರುವಾಗಿದೆ. ಅದು ವ್ಯವಸ್ಥಿತವಾಗಿ ಆಗಬೇಕು. 


ಇಲ್ಲಿಯ ಪೂರ್ವದ ಗಡಿಗುಂಟತಾಗಿರುವ ಹಳ್ಳಿಗಳಿಗೆ ತಾಲೂಕಿನ ಕೇಂದ್ರವಾದ ಜೊಯಿಡಾಕ್ಕೆ 
ಸಂಪರ್ಕ ಇಲ್ವ ಆದರೆ ಗೋವಾಕ್ಕೆ ರಸ್ತೆ ಇದೆ. ಆಸ್ಪತ್ರೆ ಸಮೀಪವಾಗುತ್ತದೆ. ಉದ್ಯೋಗಕ್ಕೆ ಜನ 
ವಲಸೆ ಹೋಗುವುದು ಅಲ್ಲಿಗೇ. ಆದ್ದರಿಂದ ತಮ್ಮನ್ನೇಕೆ ಗೋವೆಗೆ ಸೇರಿಸಬಾರದು ಎಂಬ ಸೊಲ್ಲುಅಲ್ಲಿ 
ಕೇಳಿಬರುತ್ತಿರುವುದರ ಬಗ್ಗೆ ನಮ್ಮ ಪ್ರತಿನಿಧಿಗಳಿಗಾಗಲಿ, ಸರಕಾರಕ್ಕಾಗಲಿ ಅರಿವಿದೆಯೇ? ಕೇರಳದ 
ಗಡಿಯಲ್ಲಿಯ ಹೊಸ ಜನಾಂಗದ ಕನ್ನಡಿಗರನ್ನು ಕೇರಳ ಸರ್ಕಾರ ಕರ್ನಾಟಕಕ್ಕೆ ಕಳಿಸುತ್ತೇವೆಂದರೂ 
ಒಪ್ಪದ ಸ್ಥಿತಿ ಇದೆ. ಆದರೆ ಕರ್ನಾಟಕದ ಗಡಿ ಪ್ರದೇಶದಲ್ಲಿ ಅದಕ್ಕೆ ವಿರುದ್ಧವಾದ ಮನೋಭಾವ 
ಬೆಳೆಯುತ್ತದೆ, ಯಾಕೆ? ಇಲ್ಲಿಯ ಪರಿಸ್ಥಿತಿಯ ಒಂದು ಉದಾಹರಣೆಕೊಡುತ್ತೇನೆ. ಕುಂಬಾರವಾಡ 
ಪಂಚಾಯತದಲ್ಲಿ ಕುಂಡಲಿ ಎಂಬ ಊರಿದೆ. ಇಲ್ಲಿಂದ ಕುಂಬಾರವಾಡಕ್ಕೆ ಜೋಡಿಸಲು ಮಧ್ಯೆ 
ಮುಖ್ಯವಾದ ಎರಡು ಸೇತುವೆ ಬೇಕಾಗುತ್ತದೆ. ಬೇಸಿಗೆಯಲ್ಲಿಕಚ್ಚಾರಸ್ತೆ ಸಂಪರ್ಕವಿದೆ. ಈಗ ಇದ್ದರತೆ 
ಕುಂಡಲನ ಜನ ಮಳೆಗಾಲದಲ್ಲಿ ಕುಂಬರವಾಡದ ಸಂಪರ್ಕ ಪಡೆಯಲು ನಾಲ್ಕು ತಿಂಗಳು 
ಕಾಯಬೇಕಾಗುತದೆ. ಅಲ್ಲಿ ಪ್ರಾಥಮಿಕ ಆರೋಗ್ಯಕೇಂದ್ರವಾಗಲಿ, ಪ್ರೌಢಶಾಲೆಯಾಗಲಿ ಇಲ್ವ 
ಪ್ರಾಥಮಿಕ ಶಾಲೆ ಮಾತ್ರ ಇದೆ. ಆ ಶಿಕ್ಷಕರೂ ಸಹ ಹೊರಗಿನ ಸಂಪರ್ಕ ಇಲ್ಲದೇ ಇರಬೇಕಾಗುತ್ತದೆ. 


ಈ ಎಲ್ಲ ಪ್ರಗತಿಗೆ ಉಸಿರು ಇದ್ದಂತೆ ಇರುವುದು ಶಿಕ್ಷಣ. ಅದರಲ್ಲೂ ೧೪ವರ್ಷದ 
ವರೆಗಿನವರಿಗೆ ಶಿಕ್ಷಣ ಕಡ್ಡಾಯ. ಶಿಕ್ಷಣ ಪಡೆಯುವುದು ನಾಗರಿಕರ ಹಕ್ಕು. ಅದನ್ನು ಕೊಡುವುದು 
ಸರಕಾರದ ಹೊಣೆ. ಯಾವುದೇ ರಾಷ್ಟ್ರತನ್ನ ಪ್ರಗತಿಗಾಗಿ ಮೊದಲು ಶುರುಮಾಡುವುದು ಶಿಕ್ಷಣದಿಂದ. 
ಆದ್ದರಿಂದ ಶಿಕ್ಷಣ ಎನ್ನುವುದು ನಾಗರಿಕರ ಕಣ್ಣು. ಅಂಥ ಜವಾಬ್ದಾರಿ ಕ್ಷೇತ್ರವನ್ನು ಚುರುಕುಗೊಳಿಸಲು 
ಸಕಲ ಪ್ರಯತ್ನಮಾಡುವುದು ಸರಕಾರದ ಮತ್ತು ಪ್ರತಿನಿಧಿಗಳ ನೈತಿಕ ಕರ್ತವ್ಯ. ಒಟ್ಟಾರೆಯಾಗಿ ಇಲ್ಲಿಯ 


, ೮ 
ಚಿತ್ರಣವನ್ನು ಉದಾಹರಣೆಗಾಗಿ ಎತ್ತಿ ತೋರಿಸುವುದಾದರೆ ಒಟ್ಟೊಟ್ಟಿಗೆ ಶಿಕ್ಷಣ, ಆರೋಗ್ಯದ ಚಿತ್ರಣದ 
ಉದಾಹರಣೆ ಇಲ್ಲಿದೆ. ಸ 

ಸೋಲಿಯಾದಿಂದ ಹೈಸ್ಕೂಲಿಗೆ ಬರುವ ಹುಡುಗರು ೩೨ಕಿ.ಮಿ. ದೂರ ಬರಬೇಕಾಗುತ್ತದೆ. 
ಪ್ರಾಥಮಿ ಆರೋಗ್ಯ ಕೇಂದ್ರಕ್ಕೆ ಬರಲು ೩೨ಕಿ.ಮಿ. ಬರಬೇಕು. ಹಾಗೆಯೇ ಪದವಿಪೂರ್ವ 
ವಿದ್ಯಾಲಯಕ್ಕೆ ಹೋಗಲು ೫೦ ಕಿ.ಮಿ. ಬರಬೇಕಾಗುತ್ತದೆ. ರಸ್ತೆ ಸೌಕರ್ಯ ಸಹ ಇದಕ್ಕೆ ಅನುಕೂಲವಾಗಿ 
ಇಲ್ಲ ಇದರಂತೆ ವಿರಲ್‌ದಿಂದ ಹಿರಿಯ ಪ್ರಾಥಮಿಕ ಶಾಲೆ ೨೮ಕಿ.ಮಿ. ಪ್ರೌಢಶಾಲೆಗೆ ೨೮ಕಿ.ಮಿ. 
ಆರೋಗ್ಯ ಕೇಂದ್ರಕ್ಕೆ ೨೮ಕಿ.ಮಿ. ಮತ್ತು ತಾಲೂಕಾ ಕೇಂದ್ರ ಜೊಯಿಡಾಕ್ಕೆ ೮೭ಕಿ.ಮಿ. ಜೊಂಡೆಯಿಂದ 
ಪ್ರೌಢಶಾಲೆಗೆ ೨೬ಕಿ.ಮಿ., ಆರೋಗ್ಯ ಕೇಂದ್ರಕ್ಕೆ ೩೬ ಕಿ.ಮಿ. ದುಧಮಳಾದಿಂದ ಪ್ರೌಢಶಾಲೆ ೨೮ 
ಕಿ.ಮಿ. ಆರೋಗ್ಯಕೇಂದ್ರ ೨೮ಕಿ.ಮಿ. ಪದವಿಪೂರ್ವ ಕಿರಿಯ ವಿದ್ಯಾಲಯ ೪೦ಕಿ.ಮೀ. ಡಿಂಗ್ಲಿಯಿಂದ 
ಪ್ರೌಢಶಾಲೆ ೩೨ ಕಿ.ಮೀ. ಪದವಿಪೂರ್ವಕಾಲೇಜು ೪೦ಕಿ.ಮೀ. ಪ್ರಾಥಮಿಕ ಆರೋಗ್ಯಕೇಂದ್ರ ೪೧ 
ಕಿ.ಮೀ. ಸಾಕು. ಮತ್ತೆವಿಸ್ತರಿಸುವುದಿಲ್ಲ ಈಗಲೇ ನಿಮಗೆ ಬೋರ್‌ಹೊಡೆಯಲು ಶುರುವಾಗಿರಬಹುದು. 
ಆದರೆ ಇದು ಜೀವನವೇ ಬರಡಾದವರ ಸ್ಜಿತಿ ಎಂಬುದನ್ನು ಮರೆಯದಿರಿ. 


ಶಿಕ್ಷಣದ ಈ ಸ್ಥಿತಿಯನ್ನು ಸುಧಾರಿಸುವುದಕ್ಕೆ ಒಂದೇ ಒಂದು ಉಪಾಯವೆಂದರೆ ವಸತಿ ಸಹಿತ 
ಶಾಲೆಗಳನ್ನು ಸ್ಥಾಪಿಸುವುದು. ಒಟ್ಟೂ ಜೊಯಿಡಾ ತಾಲೂಕಿನಲ್ಲಿ ೫ ಹಿಂದುಳಿದ ವರ್ಗದ ವಸತಿ ಗೃಹ 
(ಹಾಸ್ಟೆಲ್‌) ಒಂದು ಎಸ್‌ಸಿಎಸ್‌ಟಿ ( ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ) ಹಾಸ್ಟೇಲ್‌ಗಳಿವೆ. 
ಇದು ನೋಡಲು ದೊಡ್ಡ ಪ್ರಮಾಣವೆಂದೇ ತೋರುತ್ತದೆ. ಆದರೆ ನಿಜಸಂಗತಿ ಎಂದರೆ ಈ ಪ್ರತಿ 
ಹಾಸ್ಟೆಲಿನಲ್ಲಿ ಕೇವಲ ೨೫ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವಿದೆ.! ಅಂದರೆ ಇರುವ ಹಾಸ್ಪೆಲ್‌ಗಳನ್ನೇ 
ಉತ್ತಮ ಮಟ್ಟಕ್ಕೆ ಏರಿಸಿದರೂ ಬಹುದೊಡ್ಡ ಅನುಕೂಲವಾಗುತ್ತದೆ. ಇಲ್ಲದಿದ್ದರೆ ಕಿರಿಯ ಪ್ರಾಥಮಿಕ 
ಶಾಲೆಯ ನಂತರ ಹಿಂದುಳಿದ ವರ್ಗದ ಬಹುಸಂಖ್ಯೆಯ ಹುಡುಗರು ಶಾಲೆ ಬಿಡುತ್ತಾರೆ. ಕೇವಲ 
ಶ್ರೀಮಂತರ ಮಕ್ಕಳು ಮಾತ್ರ ವಿದ್ಯಾವಂತರಾಗುತ್ತಾರೆ. ಇದು "ಬಲವಂತನದೇ ದರಬಾರು' 
ಎಂದಾಗುತ್ತದೆ! ಇದು ಕಲ್ಯಾಣ ರಾಜ್ಯದ ಗುರಿಯಲ್ವ 

ಗಡಿನಾಡ ಅಧ್ಯಯನದ ಬರಗೂರು ವರದಿ ಗ್ರಂಥಾಲಯ ಅಗತ್ಯವಿರುವ ಊರು ಎಂದು 
ನಾಗೋಡಾ, ಅವೇಡಾ, ಶಿಂಗರಗಾಂವ, ವಿರ್ನೋಲ, ಕ್ಯಾಸರಲಾಕ, ಅನ್ನಮೋಡ, ಅಸುಗಳನ್ನು 
ಗುರುತಿಸಿದೆ. ಇದನ್ನು ನೆರವೇರಿಸುವುದು, ಈಗ ಕಷ್ಟಕರವಾಗಿಲ್ಲ ಯಾಕೆಂದರೆ ಈಗ ಕೇಂದ್ರ ಮತ್ತು 
ರಾಜ್ಯಸರ್ಕಾರಗಳ ಜಂಟಿಕಾರ್ಯಕ್ರಮದ ಅಡಿಯಲ್ಲಿ "ಮುಂದುವರಿಕೆ ಶಿಕ್ಷಣ ಕೇಂದ್ರ ನಡೆಯುತ್ತಿವೆ. 
ಜೊಯಿಡಾದಲ್ಲಿ ಎರಡು ನೋಡಲ್‌ ಕೇಂದ್ರ, ಇಪ್ಪತ್ತೆರಡು ಸಿ.ಇ. (ಮುಂದುವರಿಕೆಯ ಶಿಕ್ಷಣ ಕೇಂದ್ರ) 
ಕೇಂದ್ರಗಳಿವೆ. ಈ ಕೇಂದ್ರಗಳನ್ನೇ ಗ್ರಂಥಾಲಯಗಳನ್ನಾಗಿಯೂ ಮಾಹಿತಿಕೇಂದ್ರಗಳನ್ನಾಗಿಯೂ 
ಮಾಡಿಕೊಳ್ಳಬಹುದು. ಇಂಥ ಕೇಂದ್ರಗಳಿಗೆ ಸ್ಥಳ ಒದಗಿಸಿದರೆ ಪೂರ್ತಿಯಾಗಿ ಕಟ್ಟಡ, 
ಸಲಕರಣೆಗಳನ್ನು ಸರ್ಕಾರವೇ ಒದಗಿಸುತ್ತದೆಯೆಂದು ಹೇಳಲಾಗುತ್ತದೆ. ಇದು ಜೊಯಿಡಾಕ್ಕೆ ಮಾತ್ರ 
ಸಂಬಂಧಿಸಿದ್ದಲ್ಲ ಇದೇ ಜಿಲ್ಲೆಗೆ ಸಂಬಂಧಿಸಿದ್ದು. ಆದರೆ ಈ ಕೇಂದ್ರಗಳ ಸ್ಥಿತಿ ಏನಾಗಿದೆ? ಇದನ್ನು 
ನಮ್ಮ ಉಸ್ತುವಾರಿ ಸಚಿವರುಗಳಾಗಲಿ, ಜಿಲ್ಲೆ ಶಾಸಕರಾಗಲಿ ಗಮನಿಸಿದ್ದಾರೆಯೇ? ಪ್ರೇರಕರಿಗೆ 
ಕೊಡಬೇಕಾದ ಗೌರವಧನದ ಹತ್ತೊಂಬತ್ತು ತಿಂಗಳದ್ದು ಬಾಕಿ ಇದೆ! ಪತ್ರಿಕೆಗಳನ್ನು ಕೊಳ್ಳಲು ಕೊಡುವ 
ಸಾದಿಲ್ವಾರು ಹನ್ನೆರಡು ತಿಂಗಳ ಬಾಕಿ ಇದೆ. ಹಾಗಿರುವಾಗ ಪ್ರೇರಕರು ಯಾವ ಪ್ರೇರಣೆಯಿಂದ 
ಕೆಲಸ ಮಾಡುತ್ತಾರೆ? ಹೀಗೆ ಪ್ರೇರಕರಿಗೆ ಹಣ ಬಿಡುಗಡೆ ಮಾಡುವಂತೆ ಪರಿಣಾಮಕಾರಿಯಾಗಿ ಜಿಲ್ಲಾ 


ಎ 


ಆಡಳಿತ ಸರಕಾರದ ಮೇಲೂ ಅಥವಾ - ಸಾಕ್ಟರತಾ ಮಿಶನ್‌ ಮೇಲೂ ಒತ್ತಡ ತರಲಾರದು. 
ಹೀಗಿರುವಾಗ ಪ್ರೇರಕರೇ ಒಂದು ಸಂಘಟನೆ (ಯುನಿಯನ್‌) ಮಾಡಿಕೊಂಡು ಕೇಂದ್ರ ಸರರ್ಕಾರದ 
ಮೇಲೆ ಒತ್ತಡ ತನ್ನಿರಿ ಎಂದು ಒಂದು ಖಾಸಗಿ ಸೂಚನೆಯನ್ನೂ ಅವರಿಗೆ ಜಿಲ್ಲಾ ಸಮಿತಿ ಕೊಟ್ಟಿದ್ದರೆ 
ಕೆಲಸ ತುಸುವಾದರೂ ಸುಲಭವಾಗುತ್ತಿತ್ತು ಅದನ್ನು ಮಾಡುವುದಿಲ್ಲ 


ಈಗ ನಾನು ಕನ್ನಡ ಭಾಷೆ ಮಾಧ್ಯಮದ ಕುರಿತು ಹೇಳುತ್ತೇನೆ. ಭಾಷಾರಾಜ್ಯ ಏಕೆ 
ಉಂಟಾಯಿತು? ಭಾಷಾರಾಜ್ಯ ರಚನೆಯ ಹಿಂದಿರುವ ಸೈದ್ಧಾಂತಿಕ ಧೋರಣೆಯೆಂದರೆ ಒಂದು 
ಭಾಷೆಯನ್ನು ಆಡುವವರನ್ನು ಒಂದು ಕಡೆ ಸೇರಿಸಿ ಒಂದು ಭಾಷಾ ರಾಜ್ಯವನ್ನು ರಚಿಸಬೇಕು. ಇದರ 
ಪ್ರತಿಕ್ರಿಯೆಯಾಗೇ ಕರ್ನಾಟಕ ರಾಜ್ಯ ರಚನೆಯಾಯಿತು. ಕನ್ನಡ ಮಾತನಾಡುವ ಜನ 
ಮಹಾರಾಷ್ಟ್ರದಲ್ಲೂ , ಕೇರಳ, ಆಂಧ್ರ ಮತ್ತು ಹೈದರಾಬಾದದಲ್ಲೂ ಸೇರಿಹೋಗಿದ್ದರು. ಎಲ್ಲಾ 
ರಾಜ್ಯಗಳೂ ಅವರು ಅಲ್ಪಸಂಖ್ಯಾತರು. ಹೀಗೆ ಆಗಾಗ ಅವರ ಮೇಲೆ ಆಯಾರಾಜ್ಯಗಳ 
ಬಹುಸಂಖ್ಯಾತರ ಭಾಷಾಕಲಿಕೆಯನ್ನು ಆ ಮುಖಾಂತರ ಅಲ್ಲಿ ಸಂಸ್ಕೃತಿಯನ್ನೂ ಹೇರಲಾಗುತ್ತಿತ್ತು 
ಇದರಿಂದ ಆಗುವ ಹಾನಿ ಎರಡು: ಒಂದನೆಯದಾಗಿ ಆಯಾ ಭಾಷಾಜನಾಂಗದ ಅಸ್ಮಿತೆಯೇ ಅಳಿದು 
ಹೋಗಿ ಅವರುಕೀಳರಿಮೆ (ಇನ್‌ಫೆರಿಯಟಿ ಕಾಂಪೆಕ್ಸ) ಯಿಂದ ಬಳಲುವಂತಾಗುವುದು. ಎರಡನೆಯದು 
ಅಲ್ಪ ಸಂಖ್ಯಾತರ ಆರ್ಥಿಕ ಅಭಿವೃದ್ಧಿಗೆ ಹೊಡೆತ ಬೀಳುವುದು. ಇದನ್ನು ನಿವಾರಿಸಲು ಭಾಷಾ ರಾಜ್ಯ 
ರಚನೆಯಾಯಿತು. ಆ ಪ್ರಕ್ರಿಯೆಯಲ್ಲಿ ಕರ್ನಾಟಕ ಏಕೀಕರಣವೂ ಆಯಿತು. ಇದು ತಿಳಿದಷ್ಟು ಸರಳವಾದ 
ಸಂಗತಿಯೇ ಅಲ್ಲ ಯಾಕೆಂದರೆ ಇದೇನೂ ನಿಸರ್ಗದ ವ್ಯವಸ್ಥೆಯಲ್ಲ ಮಾನವ ನಿರ್ಮಿತವಾದುದು. 
ಹಾಗೆ ನಿರ್ಮಿತವಾದುದೂ ಪ್ರಜಾಪ್ರಭುತ್ವ ರೀತಿಯಲ್ಲಿ ಅಂತಿಮವಾಗಿ ಸರ್ವಪ್ರಜೆಗಳ 
ಅಭಿವೃದ್ದಿಸಾಧನೆಗಾಗಿಯೇ. ಇದರಿಂದ ಸರ್ವ ಶ್ರೀಸಾಮಾನ್ಯರ ಅಭಿವೃದ್ಧಿ ಸಾಧಿಸಬೇಕೆ ಎಂಬುದು 
ಅಂತಿಮ ಗುರಿ. 


ಯಾವುದೇ ಭಾಷಾ ರಾಜ್ಯವನ್ನು ತೆಗೆದುಕೊಂಡರೂ ಬೇರೆ ಭಾಷೆಯ ಜನ ಇದ್ದೇ ಇರುತ್ತಾರೆ. 
ಇಲ್ಲಿ ಭಾಷಾ ಅಲ್ಪಸಂಖ್ಯಾತರಿಗೂ, ಬಹುಸಂಖ್ಯಾತ ಭಾಷಾ ಜನರ ರಾಜ್ಯದ ಸರ್ಕಾರಕ್ಕೂ (ಅಂದರೆ 
ಜನರಿಗೂ) ಅಲ್ಪ ಸಂಖ್ಯಾತರ ಸಂಸ್ಕೃತಿ ಮತ್ತು ಅವರ ಅಭಿವೃದ್ಧಿಯನ್ನು ವರ್ಧಿಸುವ ಜವಾಬ್ದಾರಿ 
ಒಂದು ಕರ್ತವ್ಯವಾಗುತ್ತದೆ. ಆದ್ದರಿಂದಲೇ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಕೆಲವು ವಿಶೇಷ ರಕ್ಷಣಾತ್ಮಕ 
ಸವಲತ್ತುಗಳನ್ನು ನೀಡುವಂತೆ ಭಾಷಾ ಅಲ್ಪಸಂಖ್ಯಾತರಿಗೂ ನಮ್ಮ ಸಂವಿಧಾನ ಕೊಟ್ಟಿದೆ. 
ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ ಉರ್ದು ಮತ್ತು ಕೊಂಕಣಿ ಅಲ್ಪಸಂಖ್ಯಾತರಾಗುತ್ತಾರೆ. ಉರ್ದು 
ಭಾಷಿಕರು ಇಲ್ಲಿಧಾರ್ಮಿಕ ಅಲ್ಪಸಂಖ್ಯಾತರೂ ಹೌದು. ಕೊಂಕಣಿ ಭಾಷಾ ಅಲ್ಪಸಂಖ್ಯಾತರಾಗುತ್ತಾರೆ. 
ಈ ಎರಡೂ ಭಾಷೆಗಳಿಗೆ ಇಲ್ಲಿಮುಕ್ತ ಸ್ವಾತಂತ್ರ್ಯ ಇರಬೇಕು. ನಮ್ಮಜಿಲ್ಲೆಯ ಕೊಂಕಣಿ ಭಾಷಿಕರಂತೂ 
ಕನ್ನಡಕ್ಕೆ ಸಲ್ಲಿಸಿದ ಸೇವೆ ಯಾವ ರೀತಿಯಿಂದಲೂ ಕನ್ನಡ ಮಾತೃಭಾಷಾದವರಿಗಿಂತ ಕಡಿಮೆಯಿಲ್ಲ 
ನಾಡಿನ ಹೆಮ್ಮೆಯ ಲೇಖಕ ಗೌರೀಶ ಕಾಯ್ಕಿಣಿಯವರು ಕೊಂಕಣಿ ಮನೆ ಮಾತಿನವರು. ಗಂಗಾಧರ 
ಚಿತಾಲ, ಯಶವಂತ ಚಿತ್ತಾಲ, ಅರವಿಂದ ನಾಡಕರ್ಣಿಯೇ ಮೊದಲಾದವರು ಕನ್ನಡದ ಶ್ರೇಷ್ಠ 
ಸಾಹಿತಿಗಳಾಗಿದ್ದಾರೆ. ಪತ್ರಿಕಾಕರ್ಶರಾದ ಮಾಂಜರೇಕರ್‌, ರೈತ ಹೋರಾಟದ ಮುಂದಾಳುಗಳಾದ 
ಎಸ್‌.ವಿ.ಪಿಕಳೆ, ದಿನಕರ ದೇಸಾಯಿ, ದಯಾನಂದ ನಾಡಕರ್ಣಿ, ಶಂಕರ ಕೇಣಿ ಮೊದಲಾದವರ ಮನೆ 
ಬಾಷೆ ಕೊಂಕಣಿಯೇ. ಕೊಂಕಣಿಗೂ ಕನ್ನಡಕ್ಕೂ ಅನ್ಯೋನ್ಯ ಸಂಬಂಧ. ಇದೇ ಹಿಂದಿನ ತಿಂಗಳು 
೧೯-೨೦ಕ್ಕೆ ಕುಮಟಾದಲ್ಲಿ ಅಖಿಲ ಭಾರತದ ಕೊಂಕಣಿ ಭಾಷಾ ಸಾಹಿತ್ಯದ ಸಮ್ಮೇಳನ ನಡೆಯಿತು. 


೧೦ 
ನಾನು ಇದಕ್ಕಾಗಿ ಕೊಂಕಣಿ ಭಾಷಿಕರನ್ನು ಅಭಿನಂದಿಸುತ್ತೇನೆ. ಅವರಿಗೆ ಕನ್ನಡ-ಕರ್ನಾಟಕ ಬೇರೆ 
ಎಂದು ಅನ್ನಿಸದಂತಾಗಬೇಕೆಂಬುದು ನನ್ನ ಆಶಯ. ಇದು ಎಲ್ಲರ ಆಶಯವೂ ಆಗಬೇಕು. ಅಂತೆಯೇ 
ಕರ್ನಾಟಕದಲ್ಲಿ ಕೊಂಕಣಿ ಅಕಾಡೆಮಿ ಇರುವುದು ಸ್ವಾಗತಾರ್ಹವೇ. ಉರ್ದುವಿನ ಬಗೆಗೂ ನನ್ನದು 
ಇದೇ ಮನೋಭಾವ. ಕರ್ನಾಟಕದ ಆಡಳಿತ ಮತ್ತು ಶಿಕ್ಷಣದ ಮಾಧ್ಯಮ ಕನ್ನಡವೇ ಆಗಿದ್ದು 
ಅಲ್ಪಸಂಖ್ಯಾತರ ಭಾಷೆ ಮತ್ತು ಸಂಸ್ಕೃತಿ ರಕ್ಷಣೆಹೊಂದಬೇಕು. 

ಇಲ್ಲಿಜೊಯಿಡಾ, ಹಳಿಯಾಳ, ಕಾರವಾರ ಎರಡೂ ಕಡೆ ಮರಾಠಿ ಭಾಷಿಕರು ಸಹ ಇದ್ದಾರೆ. 
ಅವರುಮುಖ್ಯವಾಹಿನಿಗೆ ಸೇರಬೇಕು. ಕರ್ನಾಟಕ ಏಕೀಕರಣವಾಗಿ ಈಗೆಷ್ಟು ವರ್ಷವಾದವು! ಆದರೂ 
ಜೊಯಿಡಾದಲ್ಲಿಯ ಗಡಿ ಪ್ರದೇಶದ ಮರಾಠಿ-ಕೊಂಕಣ ಮರಾಠಿಗರಿಗೆ ಕನ್ನಡವೇ ತಿಳಿಯುತ್ತಿಲ್ಲ 
ಅಂದರೆ ನಮ್ಮ ಶಿಕ್ಷಣ ಇಲಾಖೆ ತನ್ನ ಜವಾಬ್ದಾರಿ ಎಷ್ಟು ಕಾಳಜಿಯಿಂದ ನಿರ್ವಹಿಸಿದೆ ಎಂಬುದು 
ಇದರಿಂದ ಬಯಲಾಗುತ್ತದ್ದಲ್ಲವೆ? ಈಗಲೂ ಕಾಲ ಮಿಂಚಿಲ್ವ ಸಚಿವ ಮಹಾಶಯರೇ, ಜನಪ್ರತಿನಿಧಿ 
ಗಳೆ, ಅಧಿಕಾರಿಗಳೇ ನಿಮ್ಮಮನಸ್ಸಿನ ಸಾತ್ವಿಕ ಭಾಗಕ್ಕೆ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಒಂದು ಕಾಲಮಿತಿ 
ಕಾರ್ಯಕ್ರಮ ಹಾಕಿಕೊಳ್ಳಿ. ಮುಂದೆ ಬರುವ ಚುನಾವಣೆಯೊಳಗೆ ಜೊಯಿಡಾ , ಹಳಿಯಾಳ, 
ಕಾರವಾರದ ಪೂರ್ವದ ಮೂಲೆಯ ಹಳ್ಳಿಗಳು ಹೊಸರೂಪತಾಳಬೇಕು. ಎಲ್ಲರಿಗೆ ಕನ್ನಡ 
ಮಾಧ್ಯಮದಿಂದ ವ್ಯವಹರಿಸಲು ಸಾಧ್ಯವಾಗಬೇಕು. ಅದಕ್ಕಾಗಿ ೧. ಹೆಚ್ಚು ಹೆಚ್ಚು ವಸತಿ ಶಾಲೆಯನ್ನು 
ಹೆಚ್ಚಿಸುವುದು. ೨. ಪ್ರತಿ ಶಾಲೆಯಲ್ಲಿಎರಡು ಶಿಕ್ಷಕರಿರುವುದು (ಕಡ್ಡಾಯ?) ಆಗಬೇಕು. ೩. ಕೊಂಕಣಿ 
ಕನ್ನಡ ಬರುವ ಶಿಕ್ಪಕರನ್ನೇ ಪ್ರಾಥಮಿಕ ಶಾಲೆಗೆ ಮುಖ್ಯವಾಗಿ ಹೆಚ್ಚು ಮರಾಠಿಗರಿರುವಲ್ಲಿ 
ನೇಮಿಸಬೇಕು. ಮುಂದುವರಿಕಾ ಶಿಕ್ಷಣ ಕೇಂದ್ರಗಳಲ್ಲಿ ಕನ್ನಡ ನಿರಕ್ಷರಿಗಳನ್ನು ಸೇರಿಸಿಕೊಂಡು ಶಿಕ್ಷಣ 
ಕೊಡಬೇಕು. ಇಷ್ಟಕ್ಕೆಲ್ಲ ಹಣ ಎಲ್ಲಿದೆ ಅನ್ನುತ್ತಿರಬಹುದು. ಹಾಗೆ ಹೇಳಿದರೆ ಅದು ಹಾರಿಕೆ 
ಮಾತಾಗುತ್ತದೆ. ಇಲ್ಲಿಯ ಅರಣ್ಯ ಉತ್ಪನ್ನದ ಹತ್ತರಲ್ಲಿ ಒಂದು ಭಾಗವನ್ನು ಇಲ್ಲಿಯ ಅಭಿವೃದ್ಧಿಗಾಗಿ 
ಖರ್ಚು ಮಾಡಿ. ರಾಜಕೀಯ ಇಚ್ಛಾಶಕ್ತಿಯಿಂದ ಎಲ್ಲವೂ ಸಾಧ್ಯ. ಆದಷ್ಟು ಕಾಲ ಜನರನ್ನು 
ಹಿಂದುಳಿದವರಾಗಿಯೆ ಇಟ್ಟುಕೊಂಡರೆ ವೋಟಿನಬ್ಯಾಂಕ್‌ ಆಗುತ್ತಾರೆ ಎಂಬ ಕೆಟ್ಟಬುದ್ದಿಯ 
ಆಶಯವನ್ನು ಹೊಂದಿರಬೇಡಿ. ಇದರಿಂದ ಯುವಕರು ಕೆರಳುತ್ತಾದೆ. ಹಾಗಾಗದಂತೆ, ಹಾಗಾಗಿ 
ಪ್ರಜಾಪ್ರಭುತ್ವದ ಪ್ರಗತಿಗೆ ಕುಂಠಿತವಾಗುವಂತೆ ಮಾಡಬೇಡಿ. 


ಗಡಿನಾಡ ಅಭಿವೃದ್ಧಿಗೆ ಪ್ರತ್ಯೇಕವಾಗಿ ಒಂದು ಪ್ಯಾಕೇಜನ್ನು ಮಂಜೂರು ಮಾಡಬೇಕು. 
ಪ್ಯಾಕೇಜ ಮುಖಾಂತರ ಅಭಿವೃದ್ಧಿಕಾರ್ಯವನ್ನು ಚುರುಕುಗೊಳಿಸುವುದಾದರೆ ಎಲ್ಲಾ ಇಲಾಖೆಯೂ 
ಜಾಗ್ರತವಾಗಬೇಕು. ಕಾಳಜಿಪೂರಕ ಪರಿಶ್ರಮ ಮಾಡಬೇಕು. ಆದರೆ ವಸ್ತುಸ್ತಿತಿ ಈಗ ಬೇರೆಯಿದೆ. 
ಜೊಯಿಡಾಕ್ಕೆ ಬರುವ ಹೆಚ್ಚಿನ ಸರ್ಕಾರಿ ಅಧಿಕಾರಿಗಳು ಇದೊಂದು "ಶಿಕ್ಷಾಥ ವರ್ಗಾವಣೆ' 
(ಪನಿಶ್ಮೆಂಟ್‌ ಟ್ರಾಸ್ಸ್‌ಫರ್‌) ಎಂಬಂತೆ ವರ್ತಿಸುತ್ತಿರುತ್ತಾರೆ. ಇಂತಹ ಮನೋಭಾವ ಜನಸಾಮಾನ್ಯರನ್ನು 
ಅವಗಣಿಸುವುದರಲ್ಲಿ , ಇಲ್ಲಿಯ ಜ್ವಲಂತ ಸಮಸ್ಯೆಗಳನ್ನು ನಿರ್ಲಕ್ಷಿಸುವುದರಲ್ಲಿ 
ಪರ್ಯವಸಾನವಾಗುತ್ತದೆ. ಆದ್ದರಿಂದ ದಕ್ಷ ಅಧಿಕಾರಿಗಳನ್ನು ಇಲ್ಲಿಗೆ ಹಾಕಿಸಿಕೊಳ್ಳಬೇಕು. ಇದು 
ಅಧಿಕಾರಸ್ಥರಿಗೆ, ಜನಪ್ರತಿನಿಧಿಗಳಿಗೆ ಅಸಾಧ್ಯವಲ್ಲ 


ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕ.ಸಾ.ಪ. ಸಂಯುಕ್ತವಾಗಿ ಗಡಿತಾಲೂಕುಗಳಲ್ಲಿ 
ಮೇಲಿಂದ ಮೇಲೆ ಕಾರ್ಯಕ್ರಮಗಳನ್ನು ಜರುಗಿಸಬೇಕು. ಜನರು ಉತ್ಸವದಲ್ಲಿ ಭಾಗವಹಿಸುವಂತೆ 


೧೧ 
ಮಾಡಬೇಕು. ಜಾನಪದ ಕಲೆಯನ್ನು ಪ್ರೋತ್ಸಾಹಿಸಬೇಕು. 


ಅಭಿವೃದ್ಧಿಯ ಮುಖ್ಯ ಮಾರ್ಗಗಳು ಎರಡು. ಒಂದು ಔದ್ಯಮೀಕರಣ, ಎರಡನೆಯದು 
ಹೆಚ್ಚುವರಿ ಭೂಹಂಚಿಕೆ. ಉತ್ತರ ಕನ್ನಡದಲ್ಲಿ ಈ ಎರಡು ಕ್ರಿಯೆಗಳೂ ಹಿನ್ನಡೆ ಕಂಡಿವೆ. ಈ ಜಿಲ್ಲೆಯಲ್ಲಿ 
ಸ್ವಾತಂತ್ರ್ಯದ ಪೂರ್ವದಿಂದಲೂ ಭೂರಹಿತರು ಭೂಮಿಯ ಹಕ್ಕಿಗಾಗಿ ಹೋರಾಟ ನಡೆಸುತ್ತಿದ್ದಾರೆ. 
ಅಖಿಲ ಭಾರತ ಕಿಸಾನಸಭಾದ ಅಡಿಯಲ್ಲಿನಡೆದ ಹೋರಾಟದಲ್ಲಿ ಉಳಗಾದ ಗಣು ನಾಯ್ಕರೆನ್ನುವವರು 
ಪೋಲೀಸರ ಗುಂಡಿಗೆ ಬಲಿಯಾಗಿದ್ದಾರೆ. ಇಪ್ಪತ್ತೈದು ವರ್ಷಗಳ ಹಿಂದೆ ಅತಿಕ್ರಮಣ ಭೂಮಿ 
ಹೋರಾಟದಲ್ಲಿ ಹಳಿಯಾಳದ ಮಾರುತಿ ಪವಾರರು ಹುತಾತ್ಮರಾಗಿದ್ದಾರೆ. ಹಾಗೆಯೇ ರೈತ ಸಂಘದ 
ಅಡಿಯಲ್ಲಿಎಸ್‌. ವಿ. ಪಿಕಳೆ, ದಿನಕರ ದೇಸಾಯಿಯವರ ಭೂಹೋರಾಟದ ನೆಗ್ಗಸೂ ಹರಿದಿದೆ. ಆದರೂ 
ಸಮಸ್ಯೆ ಪೂರ್ತಿ ಬಗೆಹರಿದಿಲ್ಲ 

ಆ ಕೆಚ್ಚು ಇನ್ನೂ ಆರಿಹೋಗಿಲ್ಲವನ್ನುವುದಕ್ಕೆ ೨೦೦೨ರಲ್ಲಿಇಲ್ಲಿಯ ರೈತರು ಇಲ್ಲಿಂದ ೧೦೦ 
ಕಿ.ಮೀ. ದೂರದ ಕಾರವಾರಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಡೆದೇ ಹೋಗಿ ತಮ್ಮ ಮನವಿಯನ್ನು 
ಅರ್ಪಿಸಿದ್ದು ಜ್ವಲಂತ ಸಾಕ್ಷಿಯಾಗಿದೆ. ಜನಪ್ರತಿನಿಧಿಗಳೆ, ನೇತಾರರೇ, ಬಡವರ ತಾಳ್ಮೆಗೂ ಒಂದು 
ಮಿತಿ ಇದೆ. ಬಡದಲಿತ ಯುವಕ- ಯುವತಿಯರನ್ನು ರೊಚ್ಚಿಗೆಬ್ಬಿಸಬೇಡಿ. ಅದು ಬೆಂಕಿಯಾಗಿ 
ಬುಗಲೆನ್ನುತ್ತದೆ. ಅದನ್ನು ಪೋಲೀಸರಿಂದಲೂ ನಂದಿಸಲಾಗುವುದಿಲ್ವ ಪ್ರಜಾಪ್ರಭುತ್ವದಲ್ಲಿ ಹಿಂಸೆಗೆ 
ಅವಕಾಶವಿರಬಾರದು. ಅವರನ್ನು ಕೇವಲ ವೋಟ್‌ಬ್ಯಾಂಕನ್ನಾಗಿ ಕಾಣಬೇಡಿ. ಅದು ಸದಾಕಾಲ 
ನಡೆಯುವುದಿಲ್ಲ ಅವರು ಎಂದೂ ಹಿಂಸಾಶಕ್ತಿಗಳಿಗೆ ಶರಣುಹೋಗದಂತೆ ನೋಡಿಕೊಳ್ಳಲು ಈ ಭಾಗದ 
ಅಭಿವೃದ್ಧಿಗೆ ತೀವ್ರ ಗಮನಕೊಡಿ. 

ಉತ್ತರ ಕನ್ನಡ ಒಂದರಲ್ಲೇ ಒಂದು ಖಾಸಗಿ ಸರ್ವೆಯ ಪ್ರಕಾರ ಸುಮಾರು ಎಂಬತ್ತು ಸಾವಿರ 
ಭೂ ಅತಿಕ್ರಮಣದಾರರ ಕುಟುಂಬಗಳಿವೆ, ಅವರಿಗೆ ಇನ್ನೂ ಭೂಮಿ ಸಿಕ್ಕಿಲ್ಲ ಮೊದಲೇ ಇಲ್ಲಿ 
ಕಾಳಿಯೋಜನೆ, ಸೀಬರ್ಡ್‌, ಕೈಗಾ ಯೋಜನೆ, ಕೊಂಕಣ ರೇಲ್ವೆಗಳಿಂದಾದ ನಿರಾಶ್ರಿತರಿದ್ದಾರೆ. ಈಗ 
ಅರಣ್ಯಭೂಮಿ ಅತಿಕ್ರಮಣದಾರರನ್ನೂ ಒಕ್ಕಲೆಬ್ಬಿಸಿದರೆ ಇಡೀ ಜಿಲ್ಲೆಯೇ ನಿರಾಶ್ರಿತರ ಜಿಲ್ಲೆಯಾಗುವುದು. 
ಪರಿಹಾರ ಪಡೆದವರ ವಸತಿ ನಾಯಿ ಪಾಡಾಗಿದೆ. ಆದ್ದರಿಂದಲೇ ಹೊಸಯೋಜನೆ ಬಂತೆಂದರೆ ಮತ್ತಷ್ಟು 
ಜನ ಅನಾಥರಾಗುತ್ತಾರೆಂದು ಹೆದರುತ್ತಾರೆ. ಬೇರೆ ಭೂಮಿ ಇಲ್ಲ ಉದ್ಯೋಗದ ಭರವಸೆಯಿಲ್ಲ 
ಇದಕ್ಕಾಗಿ ವಿರೋಧವೂ ಉಂಟಾಗುತ್ತದೆ. ಆದ್ದರಿಂದಲೇ ಪರಿಹಾರ ಹೇಗೆ ಇರಬೇಕೆಂದು ಈ ಮೊದಲು 
ದಿನಕರ ದೇಸಾಯಿ ಅವರ ಉದಾಹರಣೆಯೊಂದನ್ನು ಕೊಟ್ಟಿದ್ದು ಜಿಲ್ಲೆಯಲ್ಲಿ೬೫ಸಾವಿರ ಯುವಕರು 
ಉದ್ಯೋಗಕ್ಕಾಗಿ ಹೆಸರು ನೋಂದಾಯಿಸಿದ್ದಾರೆ. ಇಂಥಲ್ಲಿಎಂಥ ಸಂಸ್ಕೃತಿ, ಸಾಹಿತ್ಯ, ಕಲೆ ಬೆಳೆದೀತು, 


ಹೇಳಿ! 


ಭಾಗ-೨ 
ನಮ್ಮಜಿಲ್ಲೆಜಾನಪದ ಸಂಸ್ಕೃತಿಯ ಕಣಜ ಎಂಬ ಮಾತುಂಟು. ಬಹುಶಃ ಎಲ್ಲಜಿಲ್ಲೆಯವರೂ 
ಹಾಗೇ ಅಂದುಕೊಳ್ಳಬಹುದು. ಅಂದರೆ ಮೇಲಿನ ಹೇಳಿಕೆಯಲ್ಲಿ ಉತ್ಪೇಕ್ಷೆ ಇರಲೂಬಹುದಾದರೂ 
ಸಮೃದ್ಧವಾಗಿ ಜನಪದ ಸಾಹಿತ್ಯ ಇಲ್ಲಿಸೃಷ್ಟಿಯಾಗಿವೆ. ಕಳೆದ ದಶಕದ ವರೆಗೂ ಜನಪದ ಸಾಹಿತ್ಯ ಎಂದರೆ 
ಆ 
ಅದು ಸಾಹಿತ್ಯವೇ ಅಲ್ಲ ಅನ್ನುವ ಮಟ್ಟಿಗೂ ನಿರ್ಲಕ್ಷಕ್ಕೊಳಗಾಗಿತ್ತು ಆದರೆ ನನಗೆ ಹಾಗನ್ನಿಸುತ್ತಿಲ್ಲ 
ಹಾಗಂತ ನಾನೇನೂ ಜನಪದ ಸಾಹಿತ್ಯದ ವಿದ್ಯಾರ್ಥಿಯಲ್ವ ಆದರೆ ನನ್ನ ಸೀಮಿತವಾದ ಅಭ್ಯಾಸದಲ್ಲಿ 


೧೨ 
ಹೇಳುವುದಾದರೆ ಸಂಸ್ಕೃತಿಯ ಚಿಂತನೆಯಲ್ಲೂ ಜನಪದ ಸಾಹಿತ್ಯ ಮಹತ್ವದ ಕೊಡುಗೆ 
ಕೊಡಬಲ್ಲದೆನ್ನಿಸುತ್ತದೆ. 


ನಮ್ಮ ಜಿಲ್ಲೆಯಲ್ಲಿ ಜಾನಪದ ಅಭ್ಯಾಸ ವ್ಯಾಪಕವಾಗಿ ನಡೆದಿದೆ. ಆ ಕ್ಷೇತ್ರದಲ್ಲಿ ಅನೇಕರು ಕೈ 
ಆಡಿಸಿದ್ದರೂ ಇಂದಿಗೂ ಹಿರಿಯರಾದ ಡಾ. ಎಲ್‌.ಆರ್‌ ಹೆಗಡೆಯವರೂ, ಡಾ. ಎನ್‌.ಆರ್‌. 
ನಾಯಕರವರೂ ಶಿಖರವಾಗಿ ಕಾಣುತ್ತಾರೆ. ಈ ಹಿರಿಯರು ಇನ್ನೂ ಪುಸ್ತಕ ಪ್ರಕಟಿಸುತ್ತಲೇ ಇದ್ದಾರೆ. 
ಎಲ್‌.ಆರ್‌. ಹೆಗಡೆಯವರ "ಸಣಕೂಸನ ಕತೆಗಳು' ಅನೇಕ ದೃಷ್ಟಿಯಿಂದ ಮಹತ್ವದ ಕೃತಿ. ಎನ್‌.ಆರ್‌. 
ನಾಯಕರ ಗ್ರಾಮೊಕ್ಕಲ ಭಾರತ, ಅಭಿಮನ್ಯು ಕೃತಿಯೂ ಅಂತಹದು. ವಿ.ಗ. ನಾಯಕರು "ಹರಿಕಂತರ 
ಸಂಸ್ಕೃತಿ' ಯನ್ನು ಸಂಗ್ರಹಿಸಿ, ವಿಶ್ಲೇಷಿಸಿ ಕೊಟ್ಟು ಜಿಲ್ಲೆಯ ಸಾಂಸ್ಕೃತಿಕ ಅಧ್ಯಯನಕ್ಕೆ ಕೊಡುಗೆ ನೀಡಿದ್ದಾರೆ. 
ಈ ಕ್ಷೇತ್ರದಲ್ಲಿಕೆಲಸಮಾಡಿದ ಮಹಿಳೆಯರಲ್ಲಿ ಶಾಂತಿ ನಾಯಕರೇ ಗಣ್ಯರು. ಡಾ. ಬಿ.ಪಿ. ರಾಮಯ್ಯ 
ಅವರು ಕೊರವ ಜನಾಂಗದ ಬಗ್ಗೆಸಂಶೋಧನಾ ಪ್ರಬಂಧ ಬರೆದಿದ್ದಾರೆ. ಇಲ್ಲಿನನಗೆ ಹೆಸರು ಹೇಳುತ್ತ 
ಹೋಗುವುದು ಮುಖ್ಯವಲ್ಲ ಮುಖ್ಯವಾಗಿ ಎರಡು ಅಂಶ ಸೂಚಿಸಬೇಕಾಗಿದೆ. ಒಂದೆಂದರೆ ಈ 
ಕ್ಷೇತ್ರದಲ್ಲಿಹೊಸ ಪೀಳಿಗೆಯವರು ಕಾಣಿಸುತ್ತಿಲ್ಲ ಉದಾಹರಣೆಗಾಗಿ ನಮ್ಮಲ್ಲಿ "ಸ್ಥಳನಾಮ' ಕ್ಷೇತ್ರದಲ್ಲಿ 
ಎಂ.ಫಿಲ್‌., ಪಿ.ಎಚ್‌.ಡಿ ಬರಲು ಬೇಕಷ್ಟು ಅವಕಾಶವಿದೆ. ನಮ್ಮ ಜಿಲ್ಲೆಯಲ್ಲಿ ದಿ. ಕೆ.ಎನ್‌. ರಾವ್‌ 
ಹಾಗೂ ಸಾವರಿನ್‌ ಸಿಲ್ವಾ ಸ್ವಲ್ಪ ಕೆಲಸ ಮಾಡಿದ್ದಾರೆ ಮತ್ತು ಶ್ರೀಮತಿ ಪವ್ಟಿನ್‌ ಎಂ. ನಂಗಾವ 
ಉಳಗಾರವರು ತುಸು ಕೆಲಸ ಮಾಡಿ ತಮ್ಮ ಅನಾರೋಗ್ಯದ ಕಾರಣದಿಂದಾಗಿ ಕೈಬಿಟ್ಟಿದ್ದಾರೆಂದೂ 
ಕೇಳಿದ್ದೇನೆ. ಹಾಗೆಯೇ ಕೊಂಕಣಿ ಜನಪದ, ನವಾಯತಿ ಜನಪದ ಕೂಡ ಸಂಗ್ರಹಕ್ಕೆ , ಅಭ್ಯಾಸಕ್ಕೆ 
ಒಳಗಾಗಬೇಕು. ಇವೆಲ್ಲವೂ ಸಂಸ್ಕೃತಿಯ ಅಭ್ಯಾಸಕ್ಕೆ ದಿಕ್ಕು ತೋರಿಸುತ್ತವೆ. 


ನನಗೆ ಕುತೂಹಲವೆಂದರೆ ಈ ಎಲ್ಲ ಸಂಸ್ಕೃತಿಯ ಒಳಗಡೆ ಒಂದು ತಳವಾಹಿನಿಯಾಗಿ, 
ಅಂತರ್‌ಗಂಗೆಯಾಗಿ ಒಂದು ಭೌತಿಕ ತತ್ವಜ್ಞಾನ ಇರಬಹುದೇ ಎಂದು. ಎಲ್‌.ಆರ್‌. ಹೆಗಡೆಯವರ 
"ಜನಪದ ಜೀವನ ಮತ್ತು ಕಲೆ' ಎನ್‌.ಆರ್‌. ನಾಯಕರ "ಮಾದೇವನ ಕತೆ'ಯಲ್ಲಿ ಅಂಥ ಅಂಶ 
ಉಂಟು. ನಮ್ಮಹಿರಿಯರು ಸಂಗ್ರಹಿಸಿಟ್ಟ ಖಜಾನೆಯಲ್ಲಿ ನಮ್ಮ ಹೊಸ ಪೀಳಿಗೆ ಉಪಯೋಗಿಸಿದರೂ 
ಸಾಕಷ್ಟು ಕೆಲಸ ಸಿಕ್ಕೀತು. 


ಜನಪದ ಸಂಸ್ಕೃತಿ ಎಂಬುದು ದುಡಿಯುವ ವರ್ಗದ ಸಂಸ್ಕೃತಿ. ಸಂಸ್ಕೃತಿಯಲ್ಲಿಕೀಳು-ಮೇಲು 
ಎಂಬುದು ಸಲ್ಲ ಒಂದು ದತ್ತ ಪರಿಸರದಲ್ಲಿ ಮನುಷ್ಯನ ಶ್ರಮದಿಂದ ಉಂಟಾಗುವ ಜೀವನದ 
ರೀತಿನೀತಿಗಳು, ಕನಸು, ಕಲೆಗಳು, ಉಣಿಸು, ವೈದ್ಯಗಳು, ಕ್ರೀಡೆ, ಕತೆಗಳು, ಶೃಂಗಾರದ ಸಾಧನಗಳು, 
ಉಡುಗೆ-ತೊಡುಗೆಗಳು- ಆಯಾ ಸಂಸ್ಕೃತಿಯನ್ನು ನಿರ್ಮಿಸುತ್ತದೆ. ನನ್ನ ಕುತೂಹಲ ಇರುವುದು 
ಜನಪದ ವಿದ್ವಾಂಸರು ಶ್ರಮಿಕ ವರ್ಗಕ್ಕೆ ಒಂದು ತತ್ವಜ್ಞಾನ ನಿರ್ಮಿಸಿಕೊಡಬಲ್ಲರೇ ಎಂಬುದು. ಅದು 
ಎಂಥ ತತ್ವಜ್ಞಾನವೆಂದರೆ ವಿಕಾಸಶೀಲವಾದ, ವೈಜ್ಞಾನಿಕತೆಯ ಕಡೆ ಜಿಗಿಯುವ ಮತ್ತುಸೆಕ್ಕುಲರ್‌ ಆದ 
ತತ್ವಜ್ಞಾನ. 

ನಮ್ಮ ಜನಪದ ರಂಗಕಲೆ ಕೂಡ ಶ್ರೀಮಂತವಾದುದು. ಉದಾಹರಣೆಗಾಗಿ ಸುಗಿ ಕುಣಿತ, 
ಕೋಲಾಟ, ಗುಮಟೆ ಪಾಂಗ್‌ ತೆಗೆದುಕೊಳ್ಳಿ. ಒಂದು ಕೃಷಿ ಸಂಸ್ಕೃತಿಯ ಸಂದರ್ಭದಲ್ಲಿ ಹುಟ್ಟಿಕೊಂಡವು. 
ಈಗಲೂ ಅಂಥ ಸನ್ನಿವೇಶ ಇದೆಯೇ? ಮುಂದೆ ಉಳಿದೀತೆ? ಯಾಕೆಂದರೆ ಆ ಸನ್ನಿವೇಶ ತಪ್ಪಿದ ಮೇಲೆ 
ಅದು ಉಳಿಯುವುದು ಹೇಗೆ? ಹಾಗಾದರೆ ಅಂಥ ಶ್ರಮಿಕರ ಕನಸಿನ ಕಲೆಗಳನ್ನು ನಾಶಮಾಡಬೇಕೆ? 


೧೩ 
ಪಂಡಿತರು ವಿಚಾರ ಮಾಡಬೇಕು. ನನಗೆನ್ನಿಸಿದಂತೆ ಒಬ್ಬ ಕ್ರಿಯಾಶೀಲ ಕಲೆಗಾರನ ದೃಷ್ಟಿ ಸುಗ್ಗಿಕುಣಿತದ 
ಕಡೆಗೆ ಗಮನಹರಿಸಿದರೆ ಸಾಕು. ಅಲ್ಲೊಂದು ಹೊಸಲೋಕವೇ ಸೃಷ್ಟಿಯಾಗುತ್ತದೆ. ಹಾಗೆ ಅದನ್ನು 
ಉಳಿಸಿಕೊಳ್ಳಬೇಕು. ಯಕ್ಷಗಾನ ಕೆಲವರ ತಲೆಯಲ್ಲಿ ಹೋಗಿ ನಾನು ಅಭಿಜಾತ, ಕ್ಲಾಸಿಕ್‌ ಎಂದು 
ಹೇಳತೊಡಗಿದ್ದು ಅನೇಕ ವಿಚಾರವಂತ ಕಲಾವಿದರ ಕ್ರಿಯಾಶೀಲ ಶ್ರಮದಿಂದಲೇ. ಸದಾ ಪರಿವರ್ತನೆಗೆ 
ಒಳಗಾಗುತ್ತ, ಕಾಲಕಾಲಕ್ಕೆ ಹೊಸದನ್ನು ಒಳಗು ಮಾಡಿಕೊಳ್ಳುತ್ತಬಂದ ಯಕ್ಷಗಾನ ಕರ್ನಾಟಕದ ಒಂದು 
ಅದ್ಭುತವಾದ ರಂಗ ಪ್ರಕಾರವಾಗಿದೆ. ಅದು ಜಾಗತಿಕ ರಂಗಭೂಮಿಗೆ ಜನಪದದ ಕೊಡುಗೆ. ಯಕ್ಷಗಾನ 
ರಂಗಭೂಮಿಯನ್ನು ಕೆಲವು ವಿದ್ವಾಂಸರು ಜನಪದ ಎಂದರೆ ಕೆಲವರು ಅಭಿಜಾತ ಎಂದು ಈಗಿತ್ತವಾದ 
ಹೂಡುತ್ತಾರೆ. ಆದರೆ ಅದು ಜನಪದವೂ ಅಲ್ಲ, ಅಭಿಜಾತವೂ ಅಲ್ಲ; ಅದು ಮಧ್ಯಮವರ್ಗದ 
(ಮಧ್ಯಮ ಬುದ್ಧಿವಂತರ) ಸೃಷ್ಟಿ ಎಂದು ಡಾ. ಬಸವರಾಜ ಮಲಶೆಟ್ಟಿ ಎನ್ನುತ್ತಾರೆ. ಅದರ ಚರ್ಚೆಯನ್ನು 
ಸಾರ್ವಜನಿಕರಿಗೇ ಬಿಡುವ. ಆದರೂ ಕೂಡ ಅದೊಂದು ಅದ್ಭುತ ರಂಗಭೂಮಿ ಎಂಬುದು 
ಸುಳ್ಳಾಗುವುದಿಲ್ಲ ಯಕ್ಷಗಾನ ನಟ ಶ್ರೀ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರಿಗೆ "ಜನಪದ ಶ್ರೀ' 
ಎಂಬ ಜಾನಪದಕ್ಕೆ ಸಲ್ಲುವ ರಾಜ್ಯದಲ್ಲಿಯ ಅತ್ಯುಚ್ಚ ಪ್ರಶಸ್ತಿಯ ಗೌರವ ಸಂದಿದೆ. ಅವರನ್ನು ನಾವು 
ಅಭಿನಂದಿಸುವ. 

ಜಾನಪದ ಮತ್ತುಯಕ್ಷಗಾನ ಅಕಾಡೆಮಿಗೆ ಶ್ರೀ ಕೆರಮನೆ ಶಂಭು ಹೆಗಡೆ ಅವರು ಅಧ್ಯಕ್ಷರಾಗಿ 
ಆಯ್ಕೆಯಾಗಿದ್ದಾರೆ. ನಮ್ಮ ಜಿಲ್ಲೆಗೆ ಯಾವುದೇ ಅಕಾಡೆಮಿಯ ಅಧ್ಯಕ್ಷತೆ ಇದೇ ಪ್ರಥಮ. 
ಎರಡನೆಯದಾಗಿ ಒಬ್ಬ ಶೈಕ್ಷಣಿಕ-ಅಕಾಡೆಮಿಕ್‌ ಅಲ್ಲದ ವ್ಯಕ್ತಿಗೆ ಸಂದಿರುವುದು ಹೆಗಡೆಯವರಿಗೆ 
ಮತ್ತೊಂದು ತುರಾಯಿ. ಶಂಭು ಹೆಗಡೆಯವರು ಜನಪದ ರಂಗಭೂಮಿಯ ಎಲ್ಲಾ ಪ್ರಕಾರಗಳ ಬಗ್ಗೂ 
ಅಭ್ಯಾಸಿಗಳಾದ್ದರಿಂದ ಅವರಿಂದ ಹೆಚ್ಚಿನದನ್ನು ಆಶಿಸುತ್ತ ಅಭಿನಂದಿಸುವ. 


ಶಂಭು ಹೆಗಡೆಯವರು ತಮ್ಮ ತಂದೆಯ ಹೆಸರಿನಲ್ಲಿ ಒಂದು ಉತ್ತಮ 
ರಂಗಭೂಮಿಯನ್ನೊಳಗೊಂಡ ಥಿಯೇಟರ್‌ ಕಟ್ಟಿಸಿದ್ದಾರೆ. ಜಿಲ್ಲೆಯಲ್ಲೇ ಅಂಥ ಥಿಯೇಟರ್‌ ಇಲ್ಲ 
ನೆಬ್ಬೂರ ನಾರಾಯಣ ಭಾಗವತರು ಶಿವರಾಮ ಹೆಗಡೆ ಪ್ರಶಸ್ತಿಯ ಗೌರವ ಪಡೆದಿದ್ದಾರೆ. ಮದ್ದಲೆಗಾರ 
ಪ್ರಭಾಕರ ಭಂಡಾರಿ ರಾಜ್ಯೋತ್ಸವ ಪ್ರಶಸ್ತಿಗೌರವ ಪಡೆದಿದ್ದಾರೆ. ಹೊಸತೋಟದ ಭಾಗ್ವತರು ತಮ್ಮನ್ನು 
ಯಕ್ಷಗಾನ ರಂಗಕ್ಕೇ ತೆತ್ತುಕೊಂಡಿದ್ದಾರೆ. ಗುಣವಂತೆ ಕೃಷ್ಣ ಭಂಡಾರಿ ಹವ್ಯಾಸಿ ಕಲಾವಿದರಿಗೆ 
ತರಬೇತುಗೊಳಿಸಿ ಪ್ರತಿವರ್ಷ ನೂರಾರು ಬೈಲಾಟ ನಿರ್ದೇಶಿಸುತ್ತಾರೆ. ಡಾ. ನಳಿನಿ ರಮೇಶ 
ತಾಳಮದ್ದಲೆಯ ಮೇಲೆ ಪಿ.ಎಚ್‌.ಡಿ ಪದವಿ ಪಡೆದಿದ್ದಾರೆ. ತಾಳ-ಮದ್ದಳೆ ನಾಟಕಕ್ಕೆ ಪರ್ಯಾಯವೂ 
ಹೌದು. ಇವೆಲ್ಲವೂ ಸಂತೋಷ ಪಡುವ ಸಂಗತಿಗಳೇ. 

ಯಕ್ಷಗಾನ ರಂಗಭೂಮಿ ಪಾರಂಪರಿಕವಾದದ್ದಾದರೆ ಅಭಿಜಾತ (ಪ್ರೊಸೀನಿಯಂ) 
ರಂಗಭೂಮಿ ಕೂಡ ಜಿಲ್ಲೆಯ ಘಟ್ಟದ ಮೇಲಿನ ಮತ್ತು ಕೆಳಗಿನ ಭಾಗಗಳಲ್ಲಿ ಕ್ರಿಯಾಶೀಲ ವಾಗಿದೆ. 
ಗಣೇಶ ಗುಡಿ, ಅಂಬಿಕಾನಗರ, ಮಂಚಿಕೇರಿ, ಮತ್ರಿಘಟ್ಟ, ಯಲ್ಲಾಪುರ, ಸಿದ್ದಾಪುರ, ಸಿರ್ಸಿ, ಕಾರವಾರ, 
ಅಂಕೋಲಾ. ಕುಮಟಾ, ಹೊನ್ನಾವರ ಮತ್ತು ಭಟ್ಕಳ ತಾಲೂಕುಗಳ ಅನೇಕ ಬೇರೆ ಬೇರೆ ಊರುಗಳಲ್ಲಿ 
ಸುಮಾರು ಮೂವತ್ತು ತಂಡಗಳಿದ್ದುಇವುಗಳಲ್ಲಿಹೆಚ್ಚಿನವು ಪೌರಾಣಿಕ, ಐತಿಹಾಸಿಕ ಮತ್ತು ಸಾಮಾಜಿಕ 
ನಾಟಕಗಳ ಪ್ರದರ್ಶನ ನೀಡುತ್ತಲೇ ಇವೆ. 

ಇಲ್ಲಿಯ ಇನ್ನೊಂದು ವೈಶಿಷ್ಟ್ಯವೆಂದರೆ ಮಕ್ಕಳ ರಂಗಭೂಮಿ ಚಟುವಟಿಕೆ ಒಂದು ಚಳವಳಿಯ 
ಹಾಗೆ ನಡೆದಿದೆ. ಜಿಲ್ಲೆಯ ಹೆಚ್ಚಿನ ಎಲ್ಲ ಭಾಗಗಳಲ್ಲಿ ಮಕ್ಕಳ ನಾಟಕ ನಡೆದಿವೆ. ಮಕ್ಕಳೇ 


೧೪ 


ಇತಚೇಯ ಒಂದು ಬಗೆಯಾದರೆ, ಮಕ್ಕಳಿಗಾಗಿ ದೊಡ್ಡವರು ನಟಿಸುವುದು ಇನ್ನೊಂದು ಬಗೆ. 

ಸಿರ್ಸಿಯ ರಂಗಸಂಗ ಆ ಕ್ಷೇತ್ರದಲ್ಲಿ ತುಂಬ ಕೆಲಸ ಮಾಡಿದೆ. ಈ ಚಿಂತನ ರಂಗ ಅಧ್ಯಯನ ಕೇಂದ್ರ 
ಹೊನ್ನಾವರ ಚುರುಕಾಗಿ ಚಟುವಟಿಕೆ ನಡೆಸುತ್ತಿದೆ. ಅದರ ಪಾಠ ನಾಟಕದ ತಂಡ ಪ್ರತಿ ಸಲ ನಾಲ್ಕು 
ಪಾಠನಾಟಕಗಳಂತೆ ನೂರು ಶಾಲೆಯಲ್ಲಿನಾಲ್ಕು ನೂರು ಪ್ರದರ್ಶನ ನೀಡಿದೆ! ಸದ್ಯ ರಂಗಾಯಣದ 
ಮೈಸೂರಿನ ಸಹಯೋಗದಲ್ಲಿ ಮಕ್ಕಳಿಗಾಗಿ "ತುಟಿ ಉಬ್ಬಿಸಿ ಸಿಳ್ಳು ಹಾಕು' (ನಿರ್ದೇಶನ : 
ಗಂಗಾಧರಸ್ವಾಮಿಮೈಸೂರು) ನಾಟಕದ ಹನ್ನೆರಡು ಪ್ರದರ್ಶನ ನೀಡಿತು. ಜಿಲ್ಲೆಯಲ್ಲಿ ಮಕ್ಕಳ ಯಕ್ಷಗಾನ 
ತರಬೇತಿಯೂ ನಡೆಯುತ್ತಿದೆ. 


ಹಾಗೆಯೇ ಜಿಲ್ಲೆಗುಂಟ ನಡೆದ ವಿಜ್ಞಾನ ಜಾಥಾದಲ್ಲಿಅರವತ್ತರಿಂದ ಎಪ್ಪತ್ತು ಬೀದಿನಾಟಕವನ್ನು 
ಪ್ರದರ್ಶಿಸಿದೆ. ಅವುಗಳಲ್ಲಿಅನಂತ ನಾಯ್ಕ ರಾಧಾ ಮಡಿವಾಳ ಮತ್ತುದಾಮೋದರ ನಾಯ್ಕ ಅತ್ಯುತ್ತಮ 
ನಟರಾಗಿ ಗಮನ ಸೆಳೆದರು. ಬಿಡಿಬಿಡಿಯಾಗಿ ಬೇರೆ ಬೇರೆ ನಿರ್ದೇಶಕರೂ ಬೇರೆ ಬೇರೆ ಸ್ಥಳದಲ್ಲಿ 
ಪ್ರಯೋಗಿಸಿದ್ದಾರೆ. ಇವುಗಳಿಂದಾಗಿ ದುಂಡಿ ಭಟ್‌, ಕಿರಣ್‌ ಭಟ್‌, ರಮಾನಂದ ಐನಕೈ ಜಿ.ಡಿ. 
ಭಟ್‌ರಂಥ ಹಿರಿಯರೂ, ಚಂದ್ರು ಉಡುಪಿ, ಕೆ.ಆರ್‌. ಪ್ರಕಾಶ, ಶಿವಕುಮಾರ ಮೊದಲಾದ 
ನಿರ್ದೇಶಕರು ಮೂಡಿ ಬಂದರು. ಕುವೆಂಪು ಶತಮಾನೋತ್ಸವದ ಕಾರಣದಿಂದಾಗಿ "ಕುವೆಂಪು ದರ್ಶನ' 
ಎಂಬ ರೂಪಕವನ್ನು ಬೆಂಗಳೂರು, ಮೈಸೂರು, ಶಿವಮೊಗ್ಗ ಮೊದಲಾದವುಗಳಲ್ಲಿ ನಿರ್ದೇಶನ ನೀಡಿ 
ಪ್ರದರ್ಶನಗೊಳಿಸಿದ ಯುವ ನಿರ್ದೇಶಕ ಶ್ರೀಪಾದ ಭಟ್‌ ನಾಡಿನ ಗಮನ ಸೆಳೆದರು. ಹೊನ್ನಾವರದ 
ಸ್ಫೂರ್ತಿ ರಂಗಭೂಮಿಯ ಮಕ್ಕಳ ನಾಟಕ ತುಮಕೂರಿನಲ್ಲಿ ನಡೆದ ರಾಜ್ಯ ಸ್ಪರ್ಧೆಯಲ್ಲಿ ಮೊದಲ 
ಬಹುಮಾನ ಪಡೆಯಿತು. 


ಇಲ್ಲಿ ಹೆಸರಿಸಿದ್ದು ಪ್ರಾತಿನಿಧಿಕ ಎಂದು ಹೇಳುತ್ತಿದ್ದೇನೆ. ಇನ್ನು ಬೇರೆ ಗೌರವಾರ್ಹವಾದ 
ನಿರ್ದೇಶಕರಿದ್ದಾರೆ ಎಂಬುದು ಉಲ್ಲೇಖನಾರ್ಹವಾಗಿದೆ. 


| ಇಲ್ಲಿಯ ಇನ್ನೊಂದು ವಿಶೇಷ ಹೇಳಲೇಬೇಕಾದುದೆಂದರೆ ಮಹಿಳಾ ನಿರ್ದೇಶಕರು. ವನಜಾಕ್ಷಿ 
ಕೊಳಗಿ, ಸಿದ್ದಾಪುರ ಅವರು ಅನೇಕ ನಾಟಕ ನಿರ್ದೆಶಿಸಿದ್ದಾರೆ. ಹಾಗೆಯೇ ಹೊನ್ನಾವರ ಕೌಲಕ್ಕಿಯ 
ಶ್ರೀಮತಿ ಜಯಶ್ರೀ,- ಮಹಶ್ವೇತಾದೇವಿಯವರ "ತಾಯಿ' ಕಾದಂಬರಿಯ ನಾಟಕ ರೂಪವನ್ನು ತಾವು 
ಸ್ವತಃ ತಾಯಿಪಾತ್ರವನ್ನು ವಹಿಸಿ, ನಾಟಕ ನಿರ್ದೇಶಿಸಿದ್ದಾರೆ. 


ನಮ್ಮ ಜಿಲ್ಲೆಯ ವ್ಯಂಗ್ಯಚಿತ್ರಗಾರರೂ ನಾಡಿನಲ್ಲಿ ಹೆಸರು ಮಾಡಿದವರು. ಚಿತ್ರಕಲೆ ಮತ್ತು 
ವ್ಯಂಗ್ಯಚಿತ್ರಗಳ ಪ್ರದರ್ಶನಕ್ಕೆ ಒಂದು ಶಾಶ್ವತ ವ್ಯವಸ್ಥೆ (ಆರ್ಟ್‌ಗ್ಯಾಲರಿ) ಆಗಬೇಕಾದ ತುರ್ತು ಇದೆ. 


ಭಾಗ -೩ 
ನಮ್ಮ ಜಿಲ್ಲೆಯಲ್ಲೂ ದೊಡ್ಡವರಿಗೆ ಇಂಗ್ಲಿಷ್‌ ಮಾಧ್ಯಮ ಶಾಲೆ ; ಬಡವರಿಗೆ ಸರ್ಕಾರಿ ಶಾಲೆ 
ಎಂಬುದೇ ಆಗಿದೆ. ಇದಕ್ಕೆ ಕಾರಣ ಸರ್ಕಾರಿ ಶಾಲೆಗಳು ಕಳಪೆ ಎಂಬ ಭಾವನೆ. ಆದರೆ ಈಗಿತ ಸರ್ಕಾರಿ 
ಶಾಲೆಗಳು ಬೇರೆ ಬೇರೆ ಶೈಕ್ಷಣಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವೆ. (ಬಿ.ಇ.ಓ) ತಾಲೂಕಾ ಶಿಕಣಾಧಿ 
ಕಾರಿಗಳನೇಕರು ಬಹಳ ಮುತುವರ್ಜಿ ವಹಿಸಿ ಕಾರ್ಯಕ್ರಮ ಜಾರಿ ಮಾಡುತ್ತಿದ್ದುದನ್ನು ನಾನು 
ನೋಡಿದ್ದೇನೆ. ಇದರಿಂದ ಸಕಾರ್ರಿ ಶಾಲೆಗಳ ಸ್ಥಿತಿ ಖಾಸಗಿ- ಕಾನ್ವೆಂಟ್‌ಗಳ ಸ್ಥಿತಿಗಿಂತ ಹೆಚ್ಚು ಪ್ರಗತಿ 
ತಲ್ಪಿದೆ. ಆದರೂ ಇಂಗ್ಲಿಷಿನ ಬಗ್ಗೆ ಸ್ಥಿತಿ ಬದಲಾದಂತಿಲ್ವ ಇದೇನೂ ಅಸಾಧ್ಯವಲ್ಲ ಶಿಕ್ಷಣ ಇಲಾಖೆ 


೧೫ . 
ಮನಸ್ಸು ಮಾಡಿದರೆ ಅಸಾಧ್ಯವೇ ಅಲ್ಲ ಇದರ ಜವಾಬ್ದಾರಿಯನ್ನು ಡಾಯೆಟ್‌-ಶಿಕ್ಷಣ ತರಬೇತಿ | 
ಕಾಲೇಜ್‌ ವಹಿಸಬೇಕು. ಪ್ರಾಥಮಿಕ ಶಾಲೆಯಲ್ಲಿ ಕಲಿಸಬೇಕಾದ ಪುಸ್ತಕಗಳನ್ನು ಟಿ.ಸಿ.ಎಚ್‌. ಅವಧಿ 
ಯಲ್ಲಿ ಟಿನ್ನಾಗಿ ತರಬೇತುಗೊಳಿಸಬೇಕು. ಇಂಗ್ಲಿಷ್‌ ಮಟ್ಟ ಕಡಿಮೆ ಇದ್ದವರನ್ನು ಹೆಚ್ಚು 
ತರಬೇತುಗೊಳಿಸಬೇಕು. ಅಂಥ ಪ್ರಾಧ್ಯಾಪಕರೂ ಅಲ್ಲಿರಬೇಕು. ತರಬೇತಿ ಕಾಲೇಜಿಗೆ ಪ್ರಾಧ್ಯಾಪಕರಾಗಿ 
ಬರುವವರೆಂದರೆ ಶಿಕ್ಷಾತರೀಕಾ ಆಗಿರಬಾರದು. ಅಭ್ಯಾಸದಲ್ಲಿಪರಿಣತಿ ಉಳ್ಳವರನ್ನೇ ನೇಮಿಸಬೇಕು. 
ಅವಶ್ಯ ಎನ್ನಿಸಿದರೆ ಇಂಗ್ಲಿಷ್‌ ವಿಷಯಕ್ಕೆ ಬೇರೆ ಕೇಡರ್‌ನ್ನೇ ಉಂಟುಮಾಡಬೇಕು. ಹಾಗೆ 
ಮಾಡುವುದರಿಂದ ನಗರಗಳಲ್ಲೂ, ಗ್ರಾಮೀಣ ಪ್ರದೇಶದಲ್ಲೂಉತ್ತಮ ಇಂಗ್ಲಿಷ್‌ ದೊರಕುತ್ತದೆ. ಈ 
ರೀತಿ ಒಂದು ಭಾಷೆಯಾಗಿ ಇಂಗ್ಲಿಷನ್ನು ಕಲಿಸಿದರೆ ನಿಶ್ಚಯವಾಗಿ ಕಲಿಕೆ ಸಮರ್ಥವಾಗಿರುತ್ತದೆ. ಬೇಕಾದರೆ 
ಮೂರನೆಯ ತರಗತಿಯಿಂದಲೋ, ಒಂದನೆಯ ತರಗತಿಯಿಂದಲೊಇಂಗ್ಲಿಷನ್ನು ಒಂದು ಭಾಷೆಯಾಗಿ 
ಅಭ್ಯಸಿಸಲಿ. ಇಂಥ ಒಂದು ಛಲವನ್ನು ನಮ್ಮಶಿಕ್ಷಣ ಇಲಾಖೆ ತಾನೂ ಹೊಂದಿ, ಶಿಕ್ಷಕರಲ್ಲೂ ಉಂಟು 
ಮಾಡಿದರೆ ಇಂಗ್ಲಿಷ್‌ ಮಾಧ್ಯಮ ಶಾಲೆಗಳು ಮುಚ್ಚುತ್ತ ಬರುತ್ತವೆ. ಹತ್ತನೆಯ ತರಗತಿಯ ತನಕವೂ 
ಕನ್ನಡ ಮಾಧ್ಯಮವಾಗಿ ಮುಂದುವರಿದರೆ ಮಕ್ಕಳ ವೈಚಾರಿಕ ಶಕ್ತಿಯೂ, ಸಾಹಿತ್ಯದ ಆಸಕ್ತಿಯೂ 
ಬೆಳೆಯುತ್ತದೆ. ಅದು ಅಪೇಕ್ಷಣೀಯ. ಏಕೀಕರಣ ಆಗುವ ಪೂರ್ವದಲ್ಲಿ ಮುಂಬೈ- ಕರ್ನಾಟಕದಲ್ಲಿ 
ಮರಾಠಿ ಪ್ರಾಬಲ್ಯದ ಎದುರು ಕನ್ನಡವನ್ನು ಉಳಿಸಿ ಬೆಳೆಸಿದವರೇ ಶಿಕ್ಷಕರು, ಶಿಕ್ಷಣಾರ್ಥಿಗಳು ಮತ್ತು 
ಧಾರವಾಡದ ಶಿಕ್ಷಕರ ತರಬೇತಿ ಮಹಾವಿದ್ಯಾಲಯಗಳು. ಇಂದಿನ ಶಿಕ್ಷಕರ ಮತ್ತು ಶಿಕ್ಷಣ ಇಲಾಖೆ 
ಅಂಥ ಜವಾಬ್ದಾರಿಯನ್ನು ಹೊರುವ ಅವಶ್ಯಕತೆಯಿದೆ. ಆದರೆ ಈಗ ಕಿರಿಯ ಪ್ರಾಥಮಿಕ ಶಾಲೆಯ 
ತನಕ ಮಾತ್ರ ಕನ್ನಡ ಮಾಧ್ಯಮ ಕಡ್ಡಾಯವಾಗಿದ್ದರೂ ಒಳಗಿಂದೊಳಗೆ ಇಂಗ್ಲಿಷ್‌ ಮಾಧ್ಯಮದಲ್ಲೇ 
ಅಥವಾ ಕನ್ನಡ-ಇಂಗ್ಲಿಷ್‌ ಎರಡನ್ನೂ ಮಕ್ಕಳ ತಲೆಯಲ್ಲಿ ಗಿಡಿಯುವ ಇಂಗ್ಲಿಷ್‌ ಮಾಧ್ಯಮ ಖಾಸಗಿ 
ಮತ್ತುಭಾಷಾ ಅಲ್ಪ ಸಂಖ್ಯಾತರ ಶಾಲೆಗಳಿವೆ. ಶಿಕ್ಷಣ ಇಲಾಖೆಗೆ ಗೊತ್ತಿದ್ದರೂ ಕಣ್ಣುಮುಚ್ಚಿಕೊಳ್ಳುತ್ತದೆ- 
ಕಣ್ಣುಮುಚ್ಚಿ ಹಾಲು ಕುಡಿಯುವ ಬೆಕ್ಕಿನ ಹಾಗೆ. ಹಾಗಾಗ ಕೂಡದು ಎಂಬುದು ನನ್ನ ನಮ್ರ ಪ್ರಾರ್ಥನೆ. 
"ಕನ್ನಡವ ಕಾಪಾಡು ಕನ್ನಡದ ಕಂದ. ಜೋಗುಳದ ಹರಕೆಯಿದು ಮರೆಯದಿರು ಚಿನ್ನ'' ಎಂಬುದು 
ಕುವೆಂಪು ಅವರ ಮೊರೆ. 
ಇಲ್ಲಿಸಾಹಿತ್ಯ ಪರಿಷತ್ತಿಗೆ ಕೆಲಸವಿದೆ. ಯಲ್ಲಾಪುರ ತಾಲೂಕಾ ಕ.ಸಾ.ಪದ ಅಧ್ಯಕ್ಷರಾದ ನಾ.ಸು. 
ಭರತನಹಳ್ಳಿಯವರ ಒಂದು ಮಾದರಿ ಉಳಿದವರ ಮುಂದಿದೆ. ಅವರು ತಾಲೂಕಿನ ಅನೇಕ 
ಪ್ರೌಢಶಾಲೆಗಳಲ್ಲಿ ಕ.ಸಾ.ಪ ಸೇನೆಯನ್ನು ಕಟ್ಟಿದ್ದಾರೆ. ಅವರು ಹೆಮ್ಮೆಯಿಂದ ಬ್ಯಾಜ್‌ ಹಚ್ಚಿಕೊಂಡು 
ಪ್ರತಿ ತಿಂಗಳಿಗೊ, ಎರಡು ತಿಂಗಳಿಗೊ ಕನ್ನಡ ಕಾರ್ಯಕ್ರಮವನ್ನು ತಮ್ಮಶಾಲೆಯಲ್ಲಿನಡೆಸುತ್ತಾರೆ. ಇದು 
ಉಳಿದವರಿಗೂ ಮಾದರಿ. ಆದರೆ ಒಂದು ಎಚ್ಚರ ಅವಶ್ಯ. ಇದು ಕ.ಸಾ.ಪ ಸೇನೆ ಆಗುವ ಬದಲು 
"ಶಿವಸೇನೆ' ಆಗಿಬಿಡಬಹುದು. ಹಾಗಾಗಬಾರದು. 
ಯಲ್ಲಾಪುರದಲ್ಲಿ ನಾಸು ಅವರು ಪರಿಶ್ರಮದಿಂದ ಒಂದು ಸಾಹಿತ್ಯ ಭವನ ಕಟ್ಟಿಸಿದ್ದಾರೆ. 
ಹಿಂದಿನ ಅಧ್ಯಕ್ಷರಾದ ಶಾಂತಿ ನಾಯಕರ ಅವಧಿಯಲ್ಲಿ ಹೊನ್ನಾವರದಲ್ಲೂ ಅಂಥ ಒಂದು 
ಭವನಕಟ್ಟಿಸುವ ಪ್ರಯತ್ನ ನಡೆದು ಸ್ಥಳ ಮಂಜೂರಾತಿಗೆ ಬಂದಿದೆ. ಆದರೆ ಸರಕಾರ ಅದಕ್ಕೆ ವರ್ಷಕ್ಕೆ 
೨೦ಸಾವಿರ ನೆಲಬಾಡಿಗೆ ವಿಧಿಸುತ್ತದೆ. ಈ ಜಿಲ್ಲೆಯ ತಾಲೂಕು ಎಂದರೂ ಹಳ್ಳಿಯೇ. ಇಂಥಲ್ಲಿ 
೨೦ಸಾವಿರ ಬಾಡಿಗೆ ಹೇಗೆ ಸಾಧ್ಯ? ಆದ್ದರಿಂದ ಸರಕಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ 
ಭವನಕ್ಕೆ ಬಾಡಿಗೆ ರಹಿತವಾಗಿ ಸ್ಥಳ ಮಂಜೂರಿ ಮಾಡುವಂತಾಗಬೇಕು. 


೧೬ 


ಕಚೇರಿ ಮುಖ್ಯಸ್ಥರಿಗೆ ಕನ್ನಡ ನಾಮಫಲಕ ಬರೆಸುವುದೇನೂ ದೊಡ್ಡ ಕೆಲಸವಲ್ಲ 
ಬರೆಸಬಾರದೆಂದೂ ಇಲ್ಲ ಆದರೆ ಆಲಸ್ಯ,- ಹಾಗಿದ್ದರೇನು ಎಂದು. ಎಲ್ಲದಕ್ಕಿಂತ ಮೇಲೆ ಕನ್ನಡ 
ಹೆಸರು ಇರಬೇಕು. ಕೆಲಕಡೆ ಬ್ಯಾಂಕುಗಳಲ್ಲಿ ನಾನು ನೋಡಿದ್ದೇನೆ. ಮೇಲೆ ಇಂಗ್ಲಿಷ್‌ನಲ್ಲಿ ಹೆಸರು, 
ಕೆಳಗೆ ಕನ್ನಡ. ಕೆಲವು ಬ್ಯಾಂಕುಗಳಲ್ಲಿ ಹರಿದ ಅಥವಾ ಮಾಸಿದ ನೋಟುಗಳನ್ನು ಬದಲಾವಣೆ 
ಮಾಡಿಕೊಳ್ಳಬಹುದು ಎಂಬ ಫಲಕ ಇದೆ. ಆದರೆ ಅದು ಇದ್ದದ್ದುಇಂಗ್ಲಿಷಿನಲ್ಲಿ ನಿಜವಾಗಿ ಹರಕು 
ನೋಟು ಬದಲಾವಣೆ ಬೇಕಾಗಿರುವುದು ಬಡವರಿಗೆ- ಇಂಗ್ಲಿಷ್‌ ಬಾರದವರಿಗೆ. ಹೀಗಿದ್ದರೂ ಇವರು 
ತಮ್ಮ ಸೂಚನಾ ಫಲಕಗಳನ್ನು ಕನ್ನಡದಲ್ಲಿ ಬರೆಯುವುದಿಲ್ಲ ಇದು ಕೇಂದ್ರ ಸರಕಾರಕ್ಕೆ ಸಂಬಂಧ 
ಪಟ್ಟದ್ದು ಎಂಬ ಧಿಮಾಕು. ಹಾಗೆ ಇಂಗ್ಲಿಷಿನಲ್ಲಿ ಬರೆಯುವುದರಿಂದ ದೊಡ್ಡವರಿಗೆ ಪ್ರಯೋಜನ 
ಇಲ್ಲ ಅವರಿಗೆ ಕಳ್ಳನೋಟಿನ ಬದಲಾವಣೆಯ ಬಗ್ಗೆ ಬೇಕಾದರೆ ಇಂಗ್ಲಿಷಿನಲ್ಲೇ ಬರೆಯಲಿ. ಕನ್ನಡದಲ್ಲಿ 
ಫಲಕ ಬರೆಸಲೂ ಚಳವಳಿಯನ್ನು ಮಾಡಬೇಕೆ? 


ಸ್ಥಳಿಕ ಸ್ಮಾರಕ, ರಸ್ತೆಗಳಿಗೆ ಹೆಸರಿಡುವುದರಲ್ಲೂ ನಮ್ಮ ನಗರಸಭೆ, ಪಟ್ಟಣ ಪಂಚಾಯತ 
ಉದಾಸೀನ ತೋರುತ್ತವೆ. ಸ್ಥಳಿಕರಲ್ಲಿ ಕವಿಗಳೂ, ಕಲಾವಿದರೂ, ಸ್ವಾತಂತ್ರ್ಯ ಹೋರಾಟಗಾರರೂ, 
ಶಿಕ್ಷಣ ತಜ್ಞರೂ ಹೀಗೆ ಅನೇಕ ಜನರು ಇದ್ದಾರೆ. ಅವರ ಹೆಸರನ್ನು ಇಡುವುದು ಸೂಕ್ತ. ಅದರ 
ಬದಲು ನಮ್ಮ ಊರುಗಳಲ್ಲಿ ಶಿವಾಜಿಯ ಹೆಸರನ್ನೊ, ರವೀಂದ್ರನಾಥ ಠಾಗೋರರ ಹೆಸರನ್ನೊ, 
ಇಂದಿರಾಗಾಂಧಿ ಹೆಸರನ್ನೊ ಇಡುವುದು ಕುರುಡು ರಾಜಕಾರಣವಾಗುತ್ತದೆ. ಭಂಡತನವಾಗುತದೆ. 
ಇಂಥದ್ದರಲ್ಲಾದರೂ ನಮ್ಮ ಜನ ಪ್ರತಿನಿಧಿಗಳು ಸಜ್ಜನಿಕೆಯನ್ನು ಮರೆಯದಿದ್ದರೆ ಹೇಗೆ? 


ಜಿಲ್ಲೆಯ ಕೇಂದ್ರ ಗ್ರಂಥಾಲಯ ಕೊನೆಯ ಪಕ್ಷ ಜಿಲ್ಲೆಯ ಲೇಖಕ ಪ್ರಕಾಶಕರ ಪುಸಕಗಳ 
ತಲಾ ಮೂವತ್ತು ಪ್ರತಿಯನ್ನಾದರೂ ಖರೀದಿಸಬೇಕೆಂದು ಠರಾವು ಮಾಡಲಾಗಿತ್ತು. ಆದರೆ ಈಗ 
ಹದಿನೈದೇ ಪ್ರತಿ ಖರೀದಿಸುವಂತೆ ಜಿಲ್ಲಾಗ್ರಂಥಾಲಯ ಸಮಿತಿಯ ಅಧ್ಯಕ್ಷರು ಆದೇಶ ಮಾಡಿದ್ದಾರಂತೆ. 
ಸದ್ರಿ ಸಮಿತಿಯ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳೇ ಆಗಿದ್ದಾರೆ. ಅವರೆದುರೇ ನಾವು ಠರಾವು ಮಾಡಿ 
ಅವರು ಒಪ್ಪಿದ್ದು ಈಗ ಕೊನೆ ಪಕ್ಷ ಸದಸ್ಯರಿಗೆ ತಿಳಿಸದೆಯೇ ಮರು ಆದೇಶ ಮಾಡಿರುವುದಕ್ಕೆ 
ಯಾವ ತಾಂತ್ರಿಕ ಕಾರಣವಿದೆಯೋ ತಿಳಿಯದು. ಜಿಲ್ಲಾಧಿಕಾರಿಗಳು ದಯಮಾಡಿ ತಮ್ಮ ಹದಿನೈದು 
ಪ್ರತಿಯ ಆದೇಶವನ್ನು ಹಿಂತೆಗೆದುಕೊಳ್ಳುವುದು ಮತ್ತು. ೫೦ಪ್ರತಿ ಖರೀದಿಗೆ 
ಅವಕಾಶಮಾಡಿಕೊಡುವುದು ಜಿಲ್ಲಾ ಪ್ರಕಾಶಕ, ಲೇಖಕರ ಹಿತದೃಷ್ಟಿಯಿಂದ ಅವಶ್ಯವಿದೆ. 


ಯಲ್ಲಾಪುರದ "ಸಂಕಲ್ಪ' ಸಂಸ್ಥೆ ಪ್ರತಿವರ್ಷ ಸಾಂಸ್ಕೃತಿಕ ಉತ್ಸವವನ್ನು ನಡೆಸುತ್ತದೆ. ಹಾಗೆಯೇ 
ಶಿರಸಿಯ ಚಿಂತನ ಉತ್ತರ ಕನ್ನಡದ ಜನಕ್ಕೆ ಉತ್ತಮ ಓದನ್ನು ಒದಗಿಸಲು ಬಸ್‌ ಹತ್ತಿಪುಸಕ ಮಾರಾಟ, 
ಜಿಲ್ಲೆಯ ಯಾವುದೇ ಕಡೆ ಕಾರ್ಯಕ್ರಮ ನಡೆದಾಗ ಅಲ್ಲಿಗೆ ಹೋಗಿ ಪುಸಕ ಮಾರುವುದನ್ನು 
ಮಾಡುತ್ತದೆ. ಜನರ ಸಾಂಸ್ಕೃತಿಕ ಸಾಹಿತ್ಯಿಕ ಮಟ್ಟವನ್ನು ಏರಿಸುವುದರಲ್ಲಿ ಇದು ವಿಶಿಷ್ಟವಾದುದು. 


ಇದೇ ರೀತಿ ಉತ್ತಮ ಸಾಹಿತ್ಯವನ್ನು ಗೌರವಿಸುವ ದೃಷ್ಟಿಯಿಂದ ಜಿಲ್ಲೆಯಲ್ಲಿ ಗೌರೀಶ ಕಾಯ್ಕಿಣಿ 
ಪ್ರತಿಷ್ಠಾನ, ಬಿ.ಎಚ್‌. ಶ್ರೀಧರ ಪ್ರತಿಷ್ಠಾನ ಮತ್ತು ದಿನಕರ ದೇಸಾಯಿ ಪ್ರತಿಷ್ಠಾನ ಸಾಹಿತಿಗಳನು 
೪ ಸ 

ಗೌರವಿಸುವುದು, ಉತ್ತಮ ಪುಸ್ತಕಕ್ಕೆ ಗೌರವವನ್ನು ನೀಡುವ ಕೆಲಸವನ್ನು ಮಾಡುತಿದೆ. 


ಜಿಲ್ಲೆಯ ಬನವಾಸಿಯಲ್ಲಿ ಸರ್ಕಾರ "ಪಂಪ ಪ್ರಶಸ್ತಿ] ನೀಡುವ ವ್ಯವಸ್ಥೆ ಮಾಡಿದೆ. ಆದರೆ 


ಜಿಲ್ಲೆಯಲ್ಲೇ ಇದ್ದುನಾಡಿನಲ್ಲೇ ಖ್ಯಾತಿವೆತ್ತ ಸಾಹಿತಿ ಗೌರೀಶ ಕಾಯ್ಕಿಣಿಯಂಥವರಿಗೇ "ಪಂಪ ಪ್ರಶಸಿ] 
ಸಿಕ್ಕದೇ ಹೋಗಿರುವುದು ನೋವಿನ ಸಂಗತಿಯಾಗಿದೆ. ಸದ್ಯ ಈ ಜಿಲ್ಲೆಯಲ್ಲಿ "ಪಂಪ ಪ್ರಶಸಿ'ಗೆ 


೧೭ 
ಅರ್ಹರಾದವರು ಯಶವಂತ ಚಿತ್ರಾಲರಂಥವರು ಇದ್ದಾರೆ. ಅವರಿಗೆ ಅದು ಸಿಕ್ಕಬೇಕು. ನಾಡಿನ 


ವಿದ್ವಾಂಸರು ನ್ಯಾಯದ ಎದುರು ತಮ್ಮವರೆನ್ನುವ ಮೋಹಕ್ಕೆ ಬೀಳುವುದು ತಕ್ಕದ್ದಲ್ಲಎಂದು ಹೇಳದೆ 
ಗತಿಯಿಲ್ಲ 


ಕಳದ ಅವಧಿಯಲ್ಲಿ ನಮ್ಮ ಜಿಲ್ಲೆಗೆ ಸಾಹಿತ್ಯ ಅಕಾಡೆಮಿಯ ಸದಸ್ಯತ್ವವೇ ಇಲ್ಲವಾಗಿದೆ. ಈ 
ಬಾರಿಯೂ ಹಾಗೆ ಆಗಬಾರದು. 


ಜಿಲ್ಲೆಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಹಲ್ಲೆ ನಡೆದ ಮೂರು ಪ್ರಮುಖ ಘಟನೆಗಳು 
ವರದಿಯಾಗಿವೆ. ಮೊದಲ ಘಟನೆ ಹೀಗಿದೆ : ಕಾರವಾರದಿಂದ ಹೊರಡುವ "ಕರಾವಳಿ ಮುಂಜಾವು' 
ಎಂಬ ದಿನಪತ್ರಿಕೆಯನ್ನು ಯಲ್ಲಾಪುರ ಮತ್ತು ಅಂಕೋಲಾದಲ್ಲಿ ಬೆಂಕಿ ಹಾಕಿ ಸುಡಲಾಯಿತು. 


ಇನ್ನೊಂದು ಘಟನೆ ದಾಂಡೇಲಿಯಲ್ಲಿ ಬೊಮ್ಮಯ್ಯ ನಾಯಕ ವಾಸ್ತು ಎಂಬ ಪತ್ರಿಕಾ 
ವರದಿಗಾರನ ಮೇಲೆ ಭೀಕರ ಹಲ್ಲೆ ನಡೆದದ್ದು. ಕೆಲವು ಸಮಾಜ ವಿರೋಧಿ ಚಟುವಟಿಕೆ ಮೇಲೆ 
ವರದಿ ಬರೆದುದ್ದೇ ಈ ಘಟನೆಗೆ ಕಾರಣವಾಯಿತು. 


ಮತೊಂದು ಘಟನೆ "ಹಿಂದುತ್ವ'ವಾದಿಗಳ ಕೂಟ ರಾಷ್ಟ್ರೀಯ ಸ್ವಯಂಸೇವಕ ಸಂಘದ್ದು 
(ಆರ್‌.ಎಸ್‌.ಎಸ್‌). ಅಂಕೋಲೆಯ “ಸಕಾಲಿಕ' ವಾರಪತ್ರಿಕೆಯಲ್ಲಿ "ರಾಷ್ಟ್ರೀಯತೆಗಳ ಸಂಘರ್ಷ 
ಮತ್ತು ತಾಕಲಾಟ ' ಎಂಬೊಂದು ಲೇಖನ ಪ್ರಕಟವಾಯಿತು. ಅದರ ಐದನೆಯ ಕಂತಿನಲ್ಲಿ ಹಿಂದೂ 
ಮಹಾಸಭೆ ಮತ್ತು ಸಂಘಪರಿವಾರದ್ದು(ಆರ್‌.ಎಸ್‌.ಎಸ್‌.ಇತ್ಯಾದಿ) ಸನಾತನವಾದಿ, ಅಸಮಾನತೆಯ 
ತಾತ್ವಿಕತೆ ಹೊಂದಿದ್ದುದು, ಮುಖ್ಯವಾಗಿ ಮುಸ್ಲಿಮ ದ್ವೇಷಿ ಮತ್ತು ಗಾಂಧಿ ಹತ್ಯೆಯಲ್ಲಿ ಅದರ 
ಕೈವಾಡವಿತ್ತು-ಎಂಬ ಮಾತುಗಳಿದ್ದವ. ಅದಕ್ಕೆ ಉತ್ತರವಾಗಿ ಅದೇ ಪತ್ರಿಕೆಯಲ್ಲಿ ಪ್ರತಿಕ್ರಿಯಿಸಬಹುದಿತ್ತು 
ಯಾಕೆಂದರೆ ಚರ್ಚೆಯ ಮೂಲಕ ನಡೆಯುವ ವ್ಯವಸ್ಥೆಯೇ ಪ್ರಜಾಪ್ರಭುತ್ವ. ಆದರೆ ಶಿರಸಿಯ 
ರಾಮಚಂದ್ರ ಕೊಪ್ಪೇಸರ ಎಂಬವರು ವಕೀಲರ ಮುಖಾಂತರ ನೋಟೀಸುಕೊಟ್ಟು, ಸಂಪಾದಕ ಮತ್ತು 
ಲೇಖಕರು ಕ್ಚಮೆ ಕೋರದಿದ್ದರೆ ನ್ಯಾಯಾಲಯಕ್ಕೆ ಎಳೆಯುವುದಾಗಿ ಧಮಕಿ ಹಾಕಿದರು. 


ಈಗಿತ್ತಲಾಗಿ ರಾಷ್ಟ್ರದ ಇತರೆಡೆಗಳಲ್ಲಿ ನಾನಾ ಹಿತಾಸಕ್ತರು ಮತ್ತು ಮುಖ್ಯವಾಗಿ 
ಜಾತಿವಾದಿಗಳು ಪ್ರಜಾಪ್ರಭುತ್ವಕ್ಕೆ ಗಂಡಾಂತರಕಾರಿಯಾದ, ಹಿಂಸಾತ್ಮಕವಾದ ಕೋಮುಗಲಭೆಯೇ 
ಮೊದಲಾದ ದೊಂಬಿಯನ್ನು ಎಬ್ಬಿಸುವಂತೆ ನಮ್ಮ ಜಿಲ್ಲೆಯಲ್ಲೂ ಕೋಮುವಾದಿಗಳು ಸಂವಿಧಾನ 
ವಿರೋಧಿ ಚಟುವಟಿಕೆಯಲ್ಲಿ ಮಗ್ನರಾಗಿದ್ದಾರೆ. ಭಟ್ಕಳ ಇದರ ಕೇಂದ್ರ ಬಿಂದುವಾಗಿದೆ. ಇದು 
ಖಂಡನೀಯ. ಸೀಬರ್ಡ್‌ ಪ್ರದೇಶದ ಅಂಜುಮಾನದಲ್ಲಿರುವ ಚರ್ಚ್‌ಗೆ ಕ್ರಿಶ್ಚನರಿಗೆ ಪ್ರವೇಶ 
ಕೊಡುವುದರ ವಿರುದ್ಧ ಎದ್ದ ಗಲಭೆಗೆ ಜಿಲ್ಲಾಧಿಕಾರಿಗಳು ಸಮಯಕ್ಕೆ ತಕ್ಕ ಕ್ರಮಕೈಕೊಂಡಿದ್ದರಿಂದ 
ಒಂದು ಅನಾಹುತ ತಪ್ಪಿತು. ಮೇಲಿನ ಮೂರೂ ಘಟನೆ ಖಂಡನೀಯ. 


ಆಶ್ಚರ್ಯದ ಸಂಗತಿಯೆಂದರೆ ಈ ಮೂರೂ ಘಟನೆ ನಡೆದಾಗ ಜಿಲ್ಲೆಯ ಬುದ್ದಿಜೀವಿಗಳು, 
ಸಾಹಿತಿಗಳು, ಸೆಕ್ಯುಲರ್‌ವಾದಿಗಳು, ಪ್ರಜಾಪ್ರಭುತ್ವವಾದಿಗಳು, ಸಮಾಜವಾದಿಗಳು ಯಾರ್ಯಾರೂ 
ಚಕಾರ ಶಬ್ದಪ್ರತಿಭಟನೆ ಮಾಡಲಿಲ್ಲ. ಇದಕ್ಕೂ ತಮಗೂ ಏನೂ ಸಂಬಂಧವಿಲ್ಲವೇನೊ ಎಂಬಂತೆ, 
ಅಥವಾ ತನಗೆ ಗೊತ್ತೇ ಇರಲಿಲ್ಲಎಂದು ತೆಪ್ಪಗೆ ಇದ್ದುಬಿಟ್ಟರು! ಹಾಗಂತ ಇಲ್ಲಿಯ ಬಹುಜನ ಮೇಲಿನ 
ಘಟನೆಯನ್ನು ಬೆಂಬಲಿಸುವವರಲ್ವ ಆದರೆ ನಮಗೇಕೆ ಉಸಾಬರಿ. ಯಾವುದೂ ನಮ್ಮ ಬಾಗಿಲಿಗೆ 
ಬಂದರೆ ನೋಡಿಕೊಳ್ಳುವ ಎಂದು ಸುಮ್ಮನುಳಿದು ಬಿಟ್ಟರು. ಆಗ ಈ ಮೌನದ ಅರ್ಥವೇನಾಗುತ್ತದೆ? 


೧೮ 
"ಒಪ್ಪಿಗೆ' ಎಂದಾಗುತ್ತದೆ. ಈ ಒಪ್ಪಿಗೆಯಿಂದ ಮೂಲಭೂತವಾದಿಗಳಿಗೆ ಒಂದಿಷ್ಟು ಕುಮ್ಮಕ್ಕು 
ಸಿಕ್ಕಂತಾಗುತ್ತದೆ. ಜನ ಸಂಭಾವಿತರಾಗಿದ್ದೇವೆ ಎಂದುಕೊಂಡರೆ ಸಾಲದು. ಅವರ ಸಂಭಾವಿತಕಿಯನ್ನು 
ತೋರಬೇಕು. ಇಲ್ಲದಿದ್ದರೆ ಕೋಮುವಾದಿಗಳು ಹದ್ದುಮೀರುತ್ತಾರೆ. ಅವರನ್ನು ಕೇಳುವವರೇ ಇಲ್ಲ 
ಇಲ್ಲಿ ಫ್ಯಾಸಿಸ್ಟ್‌ ಮನೋಭಾವಕ್ಕೆ ಪ್ರೋತ್ಸಾಹಕೊಟ್ಟಂತಾಗುತ್ತದೆ. ಒಂದು ದಿನ ಎಲ್ಲರೂ ನೆಗೆದುಬಿದ್ದು 
ಹೋಗಬೇಕಾಗುತ್ತದೆ. 

ಈ ಜನಾಂಗೀಯ ದ್ವೇಷ ಪ್ರಜಾಪ್ರಭುತ್ವಕ್ಕೆ ಗಂಡಾಂತರಕಾರಿ. ಬಾಬಾಬುಡನಗಿರಿಯ 
ಸಂದರ್ಭದಲ್ಲಿ ಬುದ್ದಿಜೀವಿ ನಾಗರಿಕರು ಸತತವಾಗಿ ಪ್ರತಿಭಟನೆ ತೋರಿದ್ದರ ಫಲವಾಗಿ ಸರಕಾರವು 
ಗಟ್ಟಿನಿಂತು ಮತಾಂಧರ ಅಟ್ಟಹಾಸವನ್ನು ತಡೆಯಿತು. ನಮ್ಮ ಜಿಲ್ಲೆಯ ಜನಗಳೂ ಮೌನ 
ಮುರಿಯಬೇಕು. ಅಭಿವ್ಯಕ್ತಿಸ್ವಾತಂತ್ರ್ಯಕ್ಕೆ ಯಾವುದೇ ಕಾರಣದಿಂದ ಧಕ್ಕೆಯಾದರೂ ಬುದ್ದಿಜೀವಿಗಳು 
ಒಕ್ಕಟ್ಟಾಗಿ ಅಹಿಂಸಾತ್ಮಕ ಪ್ರತಿಭಟನೆ ತೋರಬೇಕು. ಇಲ್ಲದಿದ್ದರೆ ಪ್ರಜಾಪ್ರಭುತ್ವಕ್ಕೇ ಗಂಡಾಂತರ 
ಉಂಟು. ಈ ದಿಸೆಯಲ್ಲಿನಮ್ಮ ಜಿಲ್ಲೆಯ ಬುದ್ದಿಜೀವಿಗಳು ಜಾಗ್ರತ ಇರಬೇಕು. 


ಇಲ್ಲಿಯ ಹೊಸ ಪೀಳಿಗೆಯ ಲೇಖಕರ ಸಾಧನೆ ಬಹಳ ಮಹತ್ವದ್ದಾಗಿದೆ. ಈ ಯುವ 
ಸಾಹಿತಿಗಳ ಬಗ್ಗೆ ಈಗಲೇ ನಿರ್ಣಾಯಕವಾದ ಮಾತನ್ನು ಹೇಳಲಾಗದಿದ್ದರೂ ಹಿಂದಿನವರ ಸಾಧನೆಯನ್ನು 
ಮೀರಿಸುವ ಲಕ್ಷಣಗಳನ್ನು ತೋರಿದ್ದಾರೆ. ಇದನ್ನು ನಾನು ಜಯಂತ ಕಾಯ್ಕಿಣಿ ಅವರಿಂದ ಮುಂದೆ 
ಅನ್ವಯಿಸಿ ಹೇಳುತ್ತಿದ್ದೇನೆ. ತುಸು ಹಿಂದೆಯೂ ಚಾಚಿಕೊಳ್ಳಬಹುದು. 


ಕಳೆದ ವರ್ಷದ ದೀಪಾವಳಿ ಕಥಾ ಸ್ಪರ್ಧೆಯ ಎಲ್ಲ ಪತ್ರಿಕೆಯ ಫಲಿತಾಂಶಗಳಲ್ಲಿ ಈ ಯುವ 
ಲೇಖಕರು ಇದ್ದಾರೆ. ಪುರುಷರಂತೆ ಮಹಿಳೆಯರೂ ದಾಪುಗಾಲು ಹಾಕಿದ್ದಾರೆ. ಸಂದೀಪ ನಾಯಕ, 
ಸುನಂದಾ ಕಡಮೆ, ಅಶೋಕ ಹೆಗಡೆ, ಶ್ರೀಧರ ಬಳಗಾರ, ಚಿಂತಾಮಣಿ ಕೊಡಕೆರೆ, ಕವಿತಾ ಕುಸಗಲ್‌, 
ಗೀತಾ ಭಟ್‌ ಹಾಸಣಗಿ, ವಿನಯ ಒಕ್ಕುಂದ ಇವರೆಲ್ಲ ಇಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದಕ್ಕೆ ಹಿರಿಯ 
ತಲೆಮಾರಿನವರೂ ತಾವೇನು ಕಡಿಮೆಯಿಲ್ಲ ಎಂಬಂತೆ ಜಯಂತ ಕಾಯ್ಕಿಣಿ ಪುಸ್ತಕಕ್ಕೆ ರಾಜ್ಯಮಟ್ಟದ 
ಪ್ರಶಸ್ತಿ ಬಂದಿದೆ. ಹಾಗೆ ವಿಷ್ಣುನಾಯ್ಕರಿಗೆ ಎಸ್‌.ವಿ. ಪರಮೇಶ್ವರ ಭಟ್ಟ ಕನ್ನಡ ಸಾಹಿತ್ಯ ಪರಿಚಾರಿಕೆ 
ಗೌರವ ಪ್ರಶಸ್ತಿಬಂದಿದೆ. ಅವರು ಪುಸಕಕ್ಕೆ ಮಾತ್ರವಲ್ಲ, ಉತ್ತಮ ಪ್ರಕಾಶಕರಾಗಿಯೂ ರಾಜ್ಯಮಟ್ಟದ 
ಪ್ರಶಸ್ತಿ ಪಡೆದಿದ್ದಾರೆ. ಶ್ರೀಧರ ಬಳಗಾರ ಮತ್ತು ಸೈಯದ್‌ ಜಮಿರುಲ್ಲಾ ಶರೀಫ್‌ ಶಿವಮೊಗ್ಗದ 
ಕರ್ನಾಟಕ ಸಂಘದ ಪ್ರಶಸ್ತಿ ಪುರಸ್ಕಾರ ಪಡೆದಿದ್ದಾರೆ. ಶಂಭು ಹೆಗಡೆಯವರು ಚಲನಚಿತ್ರದಲ್ಲಿಪೋಷಕ 
ನಟನಾಗಿ ಪ್ರಶಸ್ತಿಪಡೆದರೆ, ಜಯಂತ ಕಾಯ್ಕಿಣಿ ಚಲನಚಿತ್ರದ ಉತ್ತಮ ಸಂಭಾಷಣೆಗಾಗಿ ಪ್ರಶಸ್ತಿ 
ಪಡೆದಿದ್ದಾರೆ. ಈ ಜಿಲ್ಲೆಯವರೇ ಆದ ಎಲ್‌.ಎಸ್‌. ಶಾಸ್ತ್ರಿ ಬೆಳಗಾವಿಯಲ್ಲಿದ್ದು ಪತ್ರಿಕಾ ಅಕಾಡೆಮಿಯ 
ಪ್ರಶಸ್ತಿ ಮತ್ತು ಪಾಂಡೇಶ್ವರ ಪ್ರಶಸ್ತಿ ಪಡೆದರೆ, ಸಂಗೀತಗಾರ ಪಂ. ಪರಮೇಶ್ವರ ಹೆಗಡೆ ರಾಜ್ಯ 
ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕಿರಣ ಭಟ್ಟ, ಜಿ.ಯು. ಭಟ್ಟ ಮತ್ತು ರಾಮಕೃಷ್ಣ ಭಟ್‌ ದುಂಡಿ ನಾಟಕ 
ಅಕಾಡೆಮಿ ಪ್ರಶಸ್ತಿ ಪಡೆದಿದ್ದಾರೆ. ಹಿರಿಯ ಜನಪದ ಹಾಡುಗಾರ್ತಿ ಶ್ರೀಮತಿ ಶುಕ್ರಿ ಗೌಡರಿಗೆ 
"ಜನಪದಶ್ರೀ'ಪುರಸ್ಕಾರ ದೊರಕಿದೆ. ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. 

ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಹೊಸ ಪೀಳಿಗೆಯ ವೈಶಿಷ್ಟ್ಯವೇನು ಎಂಬುದು ಕುತೂಹಲದ 
ಸಂಗತಿಯಾಗಿದೆ. ಬಹಳ ಮುಖ್ಯವಾಗಿ ಮೂರು ವೈಶಿಷ್ಟ್ಯವನ್ನು ಗುರುತಿಸಬಹುದು. 


ಮೊದಲನೆಯದು ಸಾಂಘಿಕವಾದುದು. ನಮ್ಮ ಹಿರಿಯ ತಲೆಮಾರಿನ ಲೇಖಕರು ಕನ್ನಡ 
ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನು ಮಾಡಿದವರೇ ಎಂಬುದರಲ್ಲಿ ಸಂದೇಹವಿಲ್ವ ಆದರೆ ಅವರು 


೧೯ 


ಜಿಲ್ಲೆಯ ಹೊರಗೆ ಹೋದಮೇಲೆ ಒಳಗೆ ಅಷ್ಟಾಗಿ ಇಣುಕಿದವರಲ್ಲ. ಆದ್ದರಿಂದ ಜಿಲ್ಲೆಯ ಒಳಗೇ 
ಇರುವ ಆಗಿನ ಯುವ ಲೇಖಕರಿಗಾಗಲಿ, ಜಿಲ್ಲೆಯೊಳಗಿನ ಸಾಹಿತ್ಯಿಕ ಸಂಘಟನೆಗಾಗಲಿ ಅವರ ಸಂಬಂಧ 
(ಕೊಡುಗೆ?) ಕಿರಿದಾದುದು. ಆದರೆ ಅದಕ್ಕೂ ಮುಂದಿನವರು ತಾವು ಹೊರಗೆ ಇದ್ದರೂ ಜಿಲ್ಲೆಯ 
ಒಳಗಿನವರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒಳಗೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. 


ಎರಡನೆಯದು, ಕಾವ್ಯ-ಕತೆ-ಕಾದಂಬರಿಗಳ ರಚನಾ ವಿಧಾನದಲ್ಲಿಹೆಚ್ಚು ಕಲಾತ್ಮಕತೆಯನ್ನು 
ಒಳಗೊಂಡಿದ್ದಾರೆ. ಇದು ಕೇವಲ ಈ ಜಿಲ್ಲೆಯಲ್ಲಿ ಜರುಗಿದ ಸಂಗತಿಯೇನೂ ಅಲ್ಲ ಆದರೂ ನವ್ಯ 
ಮತ್ತುಬಂಡಾಯಕ್ಕಿಂತ ಬೇರೆಯ ಬಗೆ ಇದು. "ನವ್ಯ'ಕ್ಕೆ ಇರುವ ಕಲಾತ್ಮಕತೆಯ ಕುರಿತು ಇರುವ ಆಸಕ್ತಿ 
"ಬಂಡಾಯ'ಕ್ಕಿರುವ ಜನಪರತೆಯ ಕಡೆಗಿರುವ ಆಸಕ್ತಿಗಳೆರಡೂ ಇಲ್ಲಿ ಮೇಳೈಸಿದಂತೆ ತೋರುತ್ತಲೇ, 
ಇದು ಬೇರೆಯದೇ ಆದ ವೈಶಿಷ್ಟ್ಯ ಹೊಂದಿದೆ. ಮುಖ್ಯವಾಗಿ ವಿವರ, ಫ್ಯಾಂಟಸಿ, ಪ್ರತಿಮೆ ವಿಧಾನದಲ್ಲಿ 
ಈ ನೆಯ್ಗೆಇದೆಯಾದರೆ ಸಾಮಾನ್ಯ ಜನತೆಯನ್ನು ಎತ್ತಿಹಿಡಿಯುವ, ವೈಯಕ್ತಿಕವೂ, ಸಾಮಾಜಿಕವೂ ಆದ 
ಬದುಕಿನ ಕಡೆಗೆ ತುಡಿವ ಬಗೆ ಇದು. ಸಣ್ಣ ಮನುಷ್ಯ, ಸಣ್ಣ ಸಂಗತಿ, ವ್ಯಕ್ತಿ ಪರಿಸರ, ವ್ಯಕ್ತಿ, ಅಕ್ಷರ, 
ಸಮೂಹ, ಸೆಕ್ಯುಲರ್‌ ಆದಂಥ ಭಾವನೆ ಇದಾಗಿದೆ. ಇನ್ನೊಂದು ಅಂಶವನ್ನು ಗಮನಿಸುವುದೆಂದರೆ 
ಕವಯಿತ್ರಿಯರು ಹೆಚ್ಚು ಸಂಖ್ಯೆಯಲ್ಲಿರುವುದು ಮತ್ತು ಕಾವ್ಯದಲ್ಲಿ ಭಾವಗೀತಾತಶತೆಯನ್ನು ಹೆಚ್ಚು 
ಒಳಗೊಳ್ಳುತ್ತಿರುವುದು. ಮಾಸ್ಕೇರಿ ಎಂ.ಕೆ. ನಾಯ್ಕರು ಭಾವಗೀತಾತ್ಮಕ ಕವನಸಂಕಲನವನ್ನು ತಂದಿದ್ದಾರೆ. 
"ನಳ-ದಮಯಂತಿ' ದೀರ್ಥ ಖಂಡಕಾವ್ಯ ಬರೆಯುವುದರ ಮೂಲಕ ಗ.ಸು. ಭಟ್ಟ ಅಭಿರುಚಿಯನ್ನು 
ವಿಸದಿಸಿದ್ದಾರೆ. 

ಇವೆಲ್ಲವೂ ಸ್ವಾಗತಾರ್ಹವಾದುದೇ. ಆದರೆ ಈ ಕಲಾತ್ಮಕತೆಯೇ ಒಂದು "ಗೀಳು' 
ಎಂಬಂತಾದರೆ ಮತ್ತೆಸಾಹಿತ್ಯ ಜನಜೀವನದಿಂದಲೂ, ಜನರ ಓದಿನಿಂದಲೂ ದೂರ ಆಗಬಹುದಾಗಿದೆ. 
ಜೀವನ ದೃಷ್ಟಿಗೆ ಒಂದು ಧೋರಣೆ ಇಲ್ಲದಿದ್ದರೆ, ಬದುಕಿನ ಅನುಭವ ಚಲ್ಲಾಪಿಲ್ಲಿಯಾಗುತ್ತದೆ. 
ಗ್ರಿಗರಿವಿಶ್‌ ಬೆಲಿನ್ಸರೆ ಎಂಬ ವಿಮರ್ಶಕ ಸಾಹಿತ್ಯ ನಿರ್ಮಾಣದ ಕುರಿತು, “ವಾಸ್ತವತೆ, ಕಲಾತ್ಮಕ 
ಪರಿಪೂರ್ಣತೆ ಮತ್ತು ವಾಸ್ತವತೆಯ ಆಂತರಿಕವಾದ ಕ್ರಿಯಾತ್ಮಕ ಅಂಶ'' (ಭಾವ, ಬುದ್ದಿ ಬದುಕು : 
ನಿರಂಜನ; ೧೯೮೪) ಇವು ಮೂರು ಮುಖ್ಯವಾದ ಅಂಶಗಳು ಎನ್ನುತ್ತಾನೆ. ಇಲ್ಲಿ ಕಲಾತ್ಮಕತೆಯ 
ಪರಿಪೂರ್ಣತೆ ಎನ್ನುವುದು ವಾಸ್ತವತೆಯ ಮತ್ತು ಅನುಭವದ ವೈಶಾಲ್ಯತೆ ಮತ್ತುಅದರ ಸಂಕೀರ್ಣತೆಗೆ 
ಸಂಬಂಧಿಸಿದ್ದು ಮತ್ತು ಆಂತರಿಕ-ಕ್ರಿಯಾತ್ಮಕ ಅಂಶ ಎನ್ನುವುದು ಧೋರಣೆಗೆ ಅಥವಾ ಯುಗಧರ್ಮದ 
ಆಶಯಕ್ಕೆ ಸಂಬಂಧಿಸಿದ್ದು ಇವೆಲ್ಲವುಗಳ "ಸಾಧ್ಯತೆಯ ರೂಪದಲ್ಲಿ ವಾಸವತೆಯ ಸೃಷ್ಟ್ವಾತಕ 
ಪ್ರತ್ಯುತ್ಪಾದನೆ'' ಎನ್ನುವುದು ಕಾವ್ಯದ (ಕತೆ-ಕಾದಂಬರಿ, ನಾಟಕ ಇತ್ಯಾದಿ) ಸಿದ್ಧರೂಪಕ್ಕೆ ಸಂಬಂಧಿ 
ಸಿದ್ದು ಒಟ್ಟಾರೆಯಾಗಿ ಸಾಹಿತ್ಯ ಬದುಕಿನ ಅನುಭವಕ್ಕೆ ಮತ್ತು ಆಶಯಕ್ಕೆ ಸಂಬಂಧಿಸಿದ್ದು ಅದು 
ಬಾವುಟವನ್ನು ಹಿಡಿದು ಮುಂದೆ ಹೋಗುವುದಿಲ್ಲ, ಸರಿ; ಆದರೆ ಅಂತರಂಗದೊಡನೆ ಪಿಸುಗುಟ್ಟೇ 
ಬದುಕನ್ನು ಉದ್ದೀಪನಗೊಳಿಸಬಲ್ಲದು. ಅಂತರಂಗವನ್ನು ಚುರುಕುಗೊಳಿಸಬಲ್ಲದು. ನ್ಯಾಯಾನ್ಯಾಯದ 
ಬಗೆಯನ್ನು ಬರೆದು ತೋರಬಲ್ಲದು. ಹಾಗೆ ಮಾಡಬೇಕು ಕೂಡ. ಎವ್ನರ್‌ರಿುಸ್‌ (೫೦೯ 715 - 
1977; 49) ಹೇಳುವ ಹಾಗೆ ಜಡಗೊಂಡ ರೂಢಿಯನ್ನು ಮುರಿದು ಬದುಕಿನ ಹೊಸಲಯವನ್ನು 
ಪರಿಚಯಿಸಬೇಕು. ("5೪೦೧ ೪/೦೧ 1 ೦೦8705 10 (3711118 ೩500015 ೦8 ೦೯ ೮೪೮/6೩) 11105 1! 
0೩೫ 5001188! 180005 ೦81116 1100 ೮೧೫01೮ 05 10 566 10 881711118೯ 17 1830 82171111೩೯ ೩೧ 


27781711187 17 130 1೩17111೩”) 





೨೦ 


ಅದೇನೇಇರಲಿ, ಕತ್ತಲೆಯಿಂದ ಬೆಳಕಿನೆಡೆಗೆ ಎಂಬುದು ಪ್ರಾಚೀನವಾಣಿ. ಸಾಹಿತ್ಯದ ಉಸಿರೂ 
ಅದೇ. ನಮ್ಮಮುಂದೆ ಅನೇಕ ಕತ್ತಲೆಗಳಿವೆ. ಅದನ್ನು ಗುರುತಿಸಿಕೊಳ್ಳುವುದು ಲೇಖಕನದಾಗಬೇಕು. 
ಅವೆಷ್ಟೋ ಅಮೂರ್ತವಾದವು. ಆದರೆ ಮೂರ್ತವಾದವೂ ಇವೆ. ಅಂಥ ಒಂದೆರಡು ಸಮಸ್ಯೆಯನ್ನು 
ತಮ್ಮಮುಂಂದಿಡುತ್ತೇನೆ. 

ಮೊದಲನೆಯದು ಜಾಗತೀಕರಣ. ಜಾಗತೀಕರಣ ಎಂಬುದಕ್ಕೆ ನಮ್ಮ ಯಕ್ಷಗಾನದ 
(ಪುರಾಣದ) ಬಲಿ ಚರಿತ್ರೆ ಕತೆ ಚೆನ್ನಾಗಿ ಒಪ್ಪುತ್ತದೆ. ಬಲಿ ಉದಾರಿ. ಸಂಗಡ ಸ್ವರ್ಗವನ್ನಾಳುವ 
ಮಹತ್ವಾಕಾಂಕ್ಷಿಯೂ ಹೌದು. ಆದ್ದರಿಂದ ಯಾಗ ಮಾಡುತಾನೆ. ಮುಕ್ತಾಯದ ದಿನ ಕೇಳಿದವರಿಗೆ 
ಕೇಳಿದ್ದು ದಾನ ಮಾಡುತ್ತೇನೆ ಎನ್ನುತ್ತಾನೆ. ಆಗ ವಾಮನ ಎಂಬ ಚಿಕ್ಕ ದೇಹದ ವಟು ಮುಂದೆ ಬಂದು 
ತನಗೆ ಮೂರು ಹೆಜ್ಜೆ ಜಾಗ ಕೊಡು ಎನ್ನುತ್ತಾನೆ. ಬಲಿ ತೆಗೆದುಕೋ ಎನ್ನುತ್ತಾನೆ. ವಾಮನ ಬೆಳೆದು 
ಒಂದು ಹೆಜ್ಜೆಯಿಂದ ಭೂಮಿ, ಮತ್ತೊಂದು ಹೆಜ್ಜೆಯಿಂದ ಆಕಾಶ ಅಳೆದುಕೊಂಡು ಮೂರನೆ ಹೆಜ್ಜೆಗೆ 
ಜಾಗವಿಲ್ಲಎನ್ನುತ್ತಾನೆ. ಆಗ ಬಲಿ ತನ್ನ ತಲೆಯನ್ನೇ ಕೊಡಬೇಕಾಗುತ್ತದೆ. ವಾಮನ ತಲೆಯನ್ನು ಮೆಟ್ಟಿ 
ಬಲಿಯನ್ನು ಪಾತಾಳಕ್ಕೆ ಒತುತ್ತಾನೆ. ಹೀಗೆ ಆತ ತ್ರಿವಿಕ್ರಮನಾಗುತ್ತಾನೆ. ಆಮೇಲೆ ಪಾತಾಳದಲ್ಲೇ ಆತನನ್ನು 
ರಾಜನನ್ನಾಗಿ ಮಾಡುತ್ತಾನೆ. ಆತ ಭೂಮಿಗೆ ಬರಬೇಕಾದರೆ ತ್ರಿವಿಕ್ರಮನ ಅಪ್ಪಣೆ ಪಡೆಯಬೇಕು. 
ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಇವು ಮೂರು ವಾಮನನ ಹೆಜ್ಜೆಗಳು ಮತ್ತು 
ತ್ರಿವಿಕ್ರಮ ಎಂದರೆ ಅಮೆರಿಕ ಮತ್ತು ಶ್ರೀಮಂತ ರಾಷ್ಟ್ರಗಳು. "ಬಲಿ' ಎಂದರೆ ಮೂರನೆಯ ಜಗತ್ತಿನ 
(ಭಾರತ) ದೇಶಗಳು. ಇದಕ್ಕೆ ವಿವರಣೆ ಬೇಡ. 


ಎರಡನೆಯದು ಕೋಮುವಾದ - ಮೂಲಭೂತವಾದ. ಮೂಲಭೂತವಾದಕ್ಕೆ 
ರಾಜಕೀಯವನ್ನು ಸೇರಿಸಿದರೆ "ಕೋಮುವಾದ' ಎನ್ನಿಸಿಕೊಳ್ಳುತ್ತದೆ. ಕೋಮುವಾದ 
ಬಹುಸಂಖ್ಯಾತರದ್ದಾಗಲಿ, ಅಲ್ಪಸಂಖ್ಯಾತರದ್ದಾಗಲಿ ಅದು ಪ್ರಜಾಪ್ರಭುತ್ವಕ್ಕೆ ಅನಾಹುತಕಾರಿ. 
ಬಹುಸಂಖ್ಯಾತರ ಕೋಮುವಾದದಿಂದ ಅಲ್ಪಸಂಖ್ಯಾತರು ಮತ್ತಷ್ಟು ಮೂಲಭೂತವಾದಿಗಳಾಗುತ್ತ 
ಹೋಗುತಾರೆ. ಇದರಿಂದ ಆ ಜನ ಹೆಚ್ಚು ಹೆಚ್ಚು ಹಿಂದುಳಿದವರಾಗುತ್ತಾಹೋಗುತ್ತಾರೆ. ಮಾತ್ರವಲ್ಲ, 
ಇಡಿಯ ರಾಷ್ಟ್ರೀಯ ಪ್ರಗತಿ ಕುಂಠಿತವಾಗುತ್ತದೆ. ಆದ್ದರಿಂದ ಅಲ್ಪಸಂಖ್ಯಾತರು ಸೆಕ್ಯುಲರ್‌-ಜಾತ್ಯತೀತ 
ವಿಧಾನವನ್ನು ಬೆಂಬಲಿಸಬೇಕಾಗುತ್ತದೆ. ಬಹುಸಂಖ್ಯಾತರ ಕೋಮುವಾದ ಅಲ್ಪಸಂಖ್ಯಾತರ 
ಕೋಮುವಾದಕ್ಕಿಂತ ಹೆಚ್ಚು ಅಪಾಯಕಾರಿ. ಅದಕ್ಕೆ ನಮ್ಮಲ್ಲಿ ಅನೇಕ ಕೋಮುಗಲಭೆಯ ವರದಿಗಳು 
ಸಾಕ್ಷಿ ಹೇಳುತ್ತವೆ. ಸದ್ಯವೇ ಗುಜರಾತಿನಲ್ಲಿ ನಡೆದ ಕೋಮುಗಲಭೆ ಅದಕ್ಕೆ ಉಜ್ವಲ ಸಾಕ್ಷಿಯಾಗಿದೆ. 
ಇಷ್ಟಾಗಿಯೂ ಭಾರತದ ಬಹುಸಂಖ್ಯಾತ ಜನರಲ್ಲಿ ಬಹುಸಂಖ್ಯಾತ ಜನರು ಕೋಮುವಾದಿಗಳಲ್ವ 
ಅವರು ಸೆಕ್ಯುಲರ್‌ ಮನೋಭಾವದವರೇ ಆಗಿದ್ದಾರೆ. ಸೆಕ್ಯುಲರ್‌ ಜೀವನ ವಿಧಾನವನ್ನು ಎತ್ತಿ 
ಹಿಡಿಯುವುದು ಪ್ರಜಾಪ್ರಭುತ್ವದ ಉಳಿವಿಗೆ ಮುಖ್ಯವಾದುದು. 


ಭಾರತೀಯ ಪರಂಪರೆ ಇದನ್ನೇ ಹೇಳುತ್ತದೆ. ನಮ್ಮ ಧರ್ಮ-ಅಧ್ಯಾತ್ಮಗಳು ಅನೇಕ 
ಸಂಘರ್ಷಗಳನ್ನು ಕಂಡಿವೆ. ನಮ್ಮಲ್ಲಿ ಎಷ್ಟು ಮತಧರ್ಮಗಳು! ಪ್ರತಿ ಮತಧರ್ಮದಲ್ಲೂಎಷ್ಟೊಂದು 
ಪಥ ಪಂಥಗಳು! ಇವು ಉಂಟಾದಾಗ ಸಂಘರ್ಷ ನಡೆಯದೇ ಇಲ್ಲ ಅನೇಕ ಜೈನ ದೇವಾಲಯಗಳು 
ಹಿಂದೂ ದೇವಾಲಯಗಳಾದದ್ದುಇದೆ. ಅನೇಕ ಬೌದ್ಧವಿಹಾರವನ್ನು ಹಿಂದೂಗಳು ನಾಶಮಾಡಿದ್ದಿದೆ. 
ಹಿಂದೂ ಮುಸ್ಲಿಮರ ಮಧ್ಯೆಯೂ ಸಂಘರ್ಷ ನಡೆದಿದೆ. ದೇವಾಲಯ ನಾಶವಾಗಿವೆ. ಆದರೆ ಆ ದ್ವೇಷ 
ಅಳಿದು ಮತ್ತೆ ಸಾಮರಸ್ಯ ಮೂಡಿದೆ ಇಲ್ಲಿ ಸಾಮರಸ್ಯವೇ ಭಾರತ ಚರಿತ್ರೆಯ ಗುಟ್ಟು ಎಂದು ಚರಿತ್ರೆ 


೨೧ 


ಸಾರುತ್ತದೆ. ಅಂದರೆ ನಾನು ಹೇಳಹೊರಟಿರುವುದು ನಮ್ಮ ಮತಧರ್ಮದ ಸಂಪ್ರದಾಯ ಕೂಡ 
ಪ್ರಜಾಪ್ರಭುವಾದಿಯಾಗಿದೆ. ಅದನ್ನು ನಾವು ಪೋಷಿಸಬೇಕಾದುದು ಅವಶ್ಯ. ಇಂಗ್ಲೆಂಡಿಗೆ 
"ಪ್ರಜಾಪ್ರಭುತ್ವದ ತಾಯಿ' ಎಂಬ ಹೆಸರಿದೆ. ಆದರೆ ನನ್ನ ಅಭಿಪ್ರಾಯದಂತೆ ಭಾರತ" ಬನ ಭುತ್ವದ 
ತೊಟ್ಟಿಲು' ಅಥವಾ ತೊಟ್ಟಿಲು ಆಗಲು ತಕ್ಕಾಗಿದೆ. ಪ್ರಜಾಪ್ರಭುತ್ನ ಶೈ ನಮ್ಮ ಕನಸು. ಪ್ರಜಾಪ್ರಭುತ್ವ ಕ್ಕೆ 
ಸೆಕ್ಯುಲರಿಸಂ- ಜಾತ್ಯತೀತತೆ ಮುಖ್ಯವಾಗಿದೆ. ನಮ್ಮ ಜಿಲ್ಲೆಯ ಲೇಖಕರ ಎದುರೂ ಈ ಸಮಸ್ಯೆ ಇದೆ. 


ನಮ್ಮ ಜಿಲ್ಲೆಯ ಸಾಹಿತ್ಯದಲ್ಲಿ ಜೊಯಿಡಾದಂಥ ಹಿಂದುಳಿದ ಪ್ರದೇಶದ ಜೀವನದ ಚಿತ್ರ, 
ಹಾಗೆಯೇ ಕರಾವಳಿಯ ಬಾ ಜೀವನಚಿತ್ರ ಕಾಣೆಯಾಗಿದೆ. ಆ ಬದುಕಿನ ಹತ್ತಿರದ 
ಅನುಭವವನ್ನು ಲೇಖಕ ಪಡೆದನಾದರೆ "ಕುಡಿಯರ ಕೂಸು', "ಚೆಮ್ಮೀನ್‌' ದಂಥ ಕಾದಂಬರಿ ಬರಲು 
ಸಾಧ್ಯ. 

ಇನ್ನೆರಡು ಕೊರತೆಯ ಬಗ್ಗೆ ನಾನು ಗಮನ ಸೆಳೆಯಬೇಕು. ಮೊದಲನೆಯದು ಸಾಹಿತ್ಯ 
ವಿಮರ್ಶೆಯದು. ನಮ್ಮಲ್ಲಿ ಕಾವ್ಯ, ಕತೆ, ಕಾದಂಬರಿ ಲೇಖಕರು ಹೆಚ್ಚಿಗಿದ್ದಾರೆ. ಅದುಸ್ವಾ ಗತಾರ್ಹವೇ. 
ಆದರೆ ಹೊಸ ಪೀಳಿಗೆಯಲ್ಲಿ ವಿಮರ್ಶಕರೇ ಕಾಣುತ್ರಿಲ್ಪ ಹಿರಿಯ ಪೀಳಿಗೆಯವರಾಗಿ ಜಿ.ಎಚ್‌. 
ನಾಯಕರು ಮೈಸೂರಿನಲ್ಲಿಇದ್ದಾರೆ. ಆದರೆ ಗೌರೀಶ ಕಾಯ್ಕಿಣಿಯವರು ನಮ್ಮಮಧ್ಯೆಯೇ ಇದ್ದರು. 
ಈಗ ಇಲ್ಲ ಆ ಮುಂದಿನ ಪೀಳಿಗೆಯವರಾಗಿ ಎಂ.ಜಿ. ಹೆಗಡೆ ಕುಮಟಾದವರಿದ್ದಾರೆ. ನಿಶ್ಚಯವಾಗಿ 
ವಿಮರ್ಶೆ ಕೂಡ ಸೃಜನಶೀಲತೆಯ ಸಂಬಂಧ ಉಳ್ಳದ್ದೇ ಎಂಬುದು ಹೆಗಡೆಯವರ ವಿಮರ್ಶೆಯಿಂದ 
ಮನವರಿಕೆಯಾಗುತ್ತದೆ. 


ವಿಮರ್ಶಕನ ಕ್ಷೇತ್ರದ ಶಿಸ್ಟೇ ಬೇರೆ. ಅದಕ್ಕೆ ವಿಶಾಲವಾದ ಓದು, ಪೂರ್ವಾಗ್ರಹ ರಹಿತವಾದ 
ಮನೋಭಾವ, ಕಿರಿಯರಲ್ಲಿ ಪ್ರೀತಿ ಬೇಕಾಗುತ್ತದೆ. ಪರಿಶ್ರಮದ ಕೆಲಸ. ಆದರೆ ಅಗತ್ಯವಾದ ಕ್ಷೇತ್ರ. 
ಹೊಸಪೀಳಿಗೆಯಲ್ಲಿ ಅಂಥವರು ಕಾಣುತ್ರಿಲ್ಲ 


ಅಂತಹದೇ ಮತ್ತೊಂದು ಕ್ಷೇತ್ರ ವೈಚಾರಿಕ ಕ್ಷೇತ್ರ. ಅದಕ್ಕಾಗಿ ಮತ್ತೆ ನಾವು ಗೌರೀಶ 
ಕಾಯ್ಕಿಣಿಯರನ್ನೇ ನೆನೆಯಬೇಕಾಗುತ್ತದೆ. ಅದರ ಮುಂದುವರಿಕೆಯಾಗಿ ಆರ್‌.ಡಿ. ಹೆಗಡೆ 
ಆಲ್ಮನೆಯವರುಇದ್ದಾರೆ. ಬಹುಶಃ ಅವರಿಂದ ಹೆಚ್ಚು ಕೆಲಸ ಆಗಬೇಕೆಂದರೆ ಅವರು ನಿವೃತ್ತರಾಗಬೇಕೋ 
ಏನೊ. "ಅಪರಾಧ ಮತ್ತು ಶಿಕ್ಷೆ ಮತ್ತು "ಉಪನಿಷತ್ತುಗಳ ಅರ್ಥಲೋಕ' ಅವರ ವೈಚಾರಿಕ ಕ್ಷೇತ್ರದಲ್ಲಿಯ 
ಮಹತ್ವದ ಕೃತಿಗಳು. ಶಾಂತಾರಾಮ ನಾಯಕರ "ಹಂಬಲ' ಒಂದು ಗಣ್ಯ ಕೃತಿ. ಇವರನ್ನೆಲ್ಲಾ 
ಮುಂದುವರಿಸಿದ ಹೊಸಪೀಳಿಗೆ ಕಣ್ಣಿಗೆ ಬೀಳುತ್ತಿಲ್ಲ ಆದರೂ ಒಂದು ಕಿಡಿ ಅಂಕೋಲೆಯ ಜಿ.ಸಿ. 
ಕಾಲೇಜಿನ ಪ್ರಾಧ್ಯಾಪಕ ಸಿದ್ದಲಿಂಗಸ್ವಾಮಿ ವಸ್ತ್ರದರಲ್ಲಿಕಾಣುತ್ತಿದೆ. ಅದನ್ನು ಕಾದು ನೋಡಬೇಕು. 


ಇನ್ನೊಂದು ವಿಷಯ ನಾನು ಹೇಳಬೇಕು. ಅದು "ಸಕಾಲಿಕ ಪತ್ರಿಕೆಯ ಕುರಿತು. ವಿಷ್ಣು 
ನಾಯ್ಕರು ಪ್ರಕಾಶನ ಸಂಸ್ಥೆಯ ಕಾರ್ಯದಲ್ಲಿವಿಶಿಷ್ಟವಾದ ಯಶಸ್ಸು ಸಾಧಿಸಿದ್ದಾರೆ. ಅವರು ಗೌರೀಶರ 
ಸಮಗ್ರ ಸಂಪುಟ ತಂದಿರುವುದೇ ಕನ್ನಡ ವೈಚಾರಿಕ ಲೋಕಕ್ಕೆ ಉತ್ತರ ಕನ್ನಡದ ಮಹತ್ವದ 
ಕೊಡುಗೆಯಾಗಿದೆ. ಅಷ್ಟೇ ಮಾಡಲಿಲ್ಲ ತಮ್ಮ ಪ್ರಕಾಶನದ ಬೆಳ್ಳಿಹಬ್ಬದಲ್ಲಿಯ “ಬೆಳ್ಳಿ' ಸಂಸ್ಮರಣ 
ಸಂಚಿಕೆಯಲ್ಲಿ ಗೌರೀಶರ ಸಮಗ್ರ ಸಾಹಿತ್ಯದ ಮೇಲೆ ನಾಡಿನ ಖ್ಯಾತ ವಿಮರ್ಶಕರಿಂದ ಲೇಖನ ಬರೆಸಿ 
ಪ್ರಕಟಿಸಿದ್ದಾರೆ. ಆ ಸಂಪುಟದ ಸಂಪಾದಕ ಡಾ. ಎಂ.ಜಿ. ಹೆಗಡೆ. ಸಂಪುಟ ನಮ್ಮ ಹೊಸ 
ಪೀಳಿಗೆಯವರ ಅಭ್ಯಾಸಕ್ಕೆ ಮಾದರಿಯಾಗಿದೆ. ಅಲ್ಲದೆ, ಜಿ.ಎಚ್‌. ನಾಯಕರ ಸಂಪಾದಕತ್ವದಲ್ಲಿನಾಡಿನ 
"ಶತಮಾನದ ಸಾಹಿತ್ಯ' ಪುಸಕವನ್ನು ಬರೆಸಿದ್ದಾರೆ. ಸದ್ಯ ಮೊದಲ ಭಾಗ ಹೊರಬಂದಿದೆ. ಇದು ಕೂಡ 





ಪಿಪಿ 


ಮೌಲಿಕವಾದ ಕೃತಿಯಾಗಿದೆ. ತಮ್ಮ ಪ್ರಕಾಶನದಲ್ಲೇ ಪ್ರಕಟವಾದ ೧೫೦ ಪುಸಕಗಳ ಕುರಿತು ಬೇರೆ 
ಬೇರೆಯವರಿಂದ ಲೇಖನ ಬರೆಸಿ "ಗ್ರಂಥ ಸಂಗಾತಿ' ಎಂಬ ಹೆಬ್ಬೊತ್ತಿಗೆಯನ್ನು ಪ್ರಕಟಿಸಿದ್ದಾರೆ. 
ಇದೊಂದು ವಿಕ್ರಮವೇ. 

ಇವೆಲ್ಲ ಅವರ ಮತ್ತು ಅವರ ಸೋದರರ ಸಹಕಾರದಿಂದಾಯಿತು. ಅದರಲ್ಲಿ ಅವರು 
ಯಶಸ್ವಿಯೇ ಆಗಿದ್ದಾರೆ. ಆದರೆ ಜನರನ್ನೇ ನಂಬಿ ಶುರು ಮಾಡಿದ ಅವರ "ಸಕಾಲಿಕ' ಮಾತ್ರ ಅಪಾರ 
ಆರ್ಥಿಕ ನಷ್ಟದಲ್ಲಿದೆಯೆಂದು ಕೇಳಿದ್ದೇನೆ. "ಸಕಾಲಿಕ' ಜಿಲ್ಲೆಯ ಎಷ್ಟೊಂದು ಯುವ ಲೇಖಕ- 
ಲೇಖಕಿಯರನ್ನು ಬೆಳಕಿಗೆ ತಂದಿತು! ಒಂದು ಅಂದಾಜಿನಂತೆ ಸುಮಾರು ೩೦೮ರಷ್ಟು! ಎಲ್ಲವರೂ 
ಸರಿಸಮಾನರೆಂದಲ್ವ ಆದರೆ ಅವರೆಲ್ಲರ ಧ್ವನಿಗೆ "ಸಕಾಲಿಕ' ಕೊಳಲಾಯಿತು. ಶಕ್ತಿಯಿದ್ದವರು ಮುಂದೆ 
ಬೆಳೆದಾರು. ಆ ಪ್ರಶ್ನೆ ಬೇರೆ. ಆದರೆ "ಸಕಾಲಿಕ' ದಂಥ ಒಂದು ಪತ್ರಿಕೆ ಇಲ್ಲದಿದ್ದರೆ ಇಷ್ಟು ಮುಖಗಳನ್ನು 
ನಾವು ನೋಡಬಲ್ಲವರಾಗಿದ್ದೆವೇ? ಸಾಕ್ಷರತೆಯ ಕಾರ್ಯಕ್ರಮ, ಮಕ್ಕಳ ಅಂಕಣ, ಸಮತೋಲವಾದ 
ಸಂಪಾದಕೀಯ, ಹಾಗೆಯೇ ಸಮಕಾಲೀನ ವೈಚಾರಿಕತೆಗೆ ಅಗತ್ಯವಾದ ಲೇಖನಗಳ ಪ್ರಕಟಣೆ- ಇವೆಲ್ಲ 
ಶ್ಲಾಘನೀಯ ಅಂಶಗಳು. ಇಂಥ ಪತ್ರಿಕೆಗಳೂ ಆರ್ಥಿಕ ನಷ್ಟದಿಂದ ನರಳಬೇಕೇ?... 


ಇನ್ನೊಂದು ಸಂಗತಿ ಹೇಳಬೇಕು. ಅದು ನಮ್ಮ ಕಾರವಾರ ಆಕಾಶವಾಣಿಯದು. 
ಕಾರವಾರದಲ್ಲೊಂದು ಆಕಾಶವಾಣಿಯಿದೆ. ಅದು ಕಾರವಾರದವರಿಗಾದರೂ ಕೇಳಿಸುತ್ತದೆ ಎಂಬುದು 
ನಮಗೆ ಸಂತೋಷದ ಸಂಗತಿಯೇ. ಆದರೆ ಅದು ಇಡೀ ಜಿಲ್ಲೆಗೆ ಕೇಳಿಸುವಂತಾಗಬೇಕು. ಆದ್ದರಿಂದ 
ಅದಕ್ಕೆ ಉಪಾಯವನ್ನು ಅದರ ಇಂಜಿನಿಯರ್‌ ಹುಡುಕಬೇಕು. ಕೇಂದ್ರ ಸರ್ಕಾರ ಮನಸ್ಸು 
ಮಾಡಬೇಕು. ಅದಕ್ಕೆ ಜನರ ಬೇಡಿಕೆ - ಒತ್ತಾಯ ಕೂಡ ಹೆಚ್ಚಾಗಬೇಕು. 


ಕೊನೆಯದಾಗಿ ಪತ್ರಿಕಾಕರ್ತರು ಮತ್ತು ವಿದ್ಯುನ್ಮಾನ ಮಾಧ್ಯಮದವರಲ್ಲಿ ಒಂದು ವಿನಂತಿ 
ಮಾಡಿಕೊಳ್ಳುತ್ತೇನೆ. ದಯಮಾಡಿ ನೀವು ಶೋಷಿತರು, ದಲಿತರು ಮತ್ತು ಮಹಿಳೆಯರ ಪರವಾಗಿ ನಿಲ್ವಿ 
ಇದರರ್ಥ ಸುದ್ದಿಯನ್ನು ತಿರುಚಬೇಕೆಂದಲ್ಹ ಆದರೆ ಜನಪರ ಚಳುವಳಿಗಳನ್ನು ನಿರ್ಲಕ್ಷಿಸಬೇಡಿ. 
ಯಾಕೆಂದರೆ ಪ್ರಜಾಪ್ರಭುತ್ವದ ಉಸಿರೇ ಅಂಥ ಸಮುದಾಯದ ಚಳವಳಿಗಳು ಮತ್ತು ಪತ್ರಿಕಾ 
ಮಾಧ್ಯಮದ ಬಡವರ ಪರವಾದ ನಿಲುವು. 


ನಿಮ್ಮೆಲ್ಲರಿಗೆ ನನ್ನ ಕೃತಜ್ಞತೆ ಮತ್ತು ನಮಸ್ಕಾರಗಳು. 


ಜೊಯಿಡಾ 
೧೨-೩-೨೦೦೫ ಆರ್‌.ವಿ. ಭಂಡಾರಿ 


' ನೀರಿಗೆಂದು ಬಂದ ಹುಲಿ 


ಕುಟುಂಬ 


0.111... 





